CPMG/ KA/ BG-GPO/13/2003-2005 ಸುವರ್ಣ ಕರ್ನಾಟಕ 2006 





9 


ಕರ್ನಾಟಕ ರಾಜ್ಯಪತ್ರ 


ಪಕಟಿಸ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೦ | ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೧, ೨೦೦೫ (ಮಾರ್ಗಶಿರ ೧೦, ಶಕ ವರ್ಷ ೧೯೨೨) | ಸಂಚಿಕೆ ೪೭ 


ಭಾಗ - ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


ಆಯುಕ್ತರು, ಕಾರ್ಮಿಕ ನಷ್ಠ ಪರಿಹಾರ ನ್ಯಾಯಾಲಯ, ಕಾರ್ಮಿಕ ಅಧಿಕಾರಿ, ಉಪ ವಿಭಾಗ-1 ವಿಜಾಪುರ ಜಿಲ್ಲೆ, ಬಿಜಾಪುರ 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ:ಎಸ್‌ಆರ್‌-110:2005, ದಿನಾಂಕ: 4ನೇ ಅಕ್ಟೋಬರ್‌, 2005 








ಅರ್ಜಿದಾರರು: ಪ್ರತಿವಾದಿಗಳು: 
1. ಶ್ರೀಮತಿ ಶೋಭಾ ಗಂಡ: ಶಂಕ್ರೆಪ್ಪ ಭಜಂತ್ರಿ, 1. ಅಜಾದ್‌ ಮಹದ್‌ ಬಿ. ವಠಾರೆ, 
ಸಾ:ಅಸ್ಕಿ ತಾ: ಸಿಂಧಗಿ, ಜಿಲ್ಲೆ: ವಿಜಾಪುರ. ಪೊ:ಜಸವಳಿ, ತಾ: ಶ್ರೀವರ್ಧನ್‌, ಜಿಲ್ಲೆ; ರಾಯಗಡ್‌. 
2. ದಿ ಮ್ಯಾನೆಜರ್‌ ಓರಿಯಂಟಲ್‌ ಇನ್ಸೂರೆನ್ಸ್‌ ಕಂ.ಲಿ., ವಿಜಾಪುರ. 
ಪ್ರಕಟಣೆ 


ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಶಂಕ್ರೆಪ್ಪ ಜಟ್ಟೆಪ್ಪ ಭಜಂತ್ರಿ, ಇವರು ಪ್ರತಿವಾದಿಗಳ 
ಬಳಿ ಕೆಲಸ ನಿರ್ವಹಿಸುವಾಗ, ದಿನಾಂಕ:25.06.2005 ರಂದು ಮರಣ ಹೊಂದಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ 
ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು 
ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ, 
ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ, ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆಯಾಗಲಿ ಅಥವಾ ಅರ್ಜಿಯಾಗಲಿ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸಬೇಕು. ಹಾಗೂ ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಷೇಮು 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಯನ್ನು ಸ್ವೀಕರಿಸುವುದಿಲ್ಲ. 

ಎಂ.ಡಿ. ಇಂಡಿ 

ಪಿ.ಆರ್‌.1453 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಉಪ ವಿಭಾಗ-1, ವಿಜಾಪುರ. 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರ ನ್ಯಾಯಾಲಯ, ಹಾಸನ ಜಿಲ್ಲೆ, ಹಾಸನ 
ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌-35:2005 


ಅರ್ಜಿದಾರರು: ಪ್ರತಿವಾದಿಗಳು: 
1. ಶ್ರೀಮತಿ ರೇಣುಕಾ '///0 ಲೇಟ್‌ ಪ್ರಕಾಶ್‌. 1. ಶ್ರೀ ತಿಮ್ಮಪ್ಪ ಬಿನ್‌ ರಾಮೇಗೌಡ, ಚಾಕೇನಹಳ್ಳಿ ವಿಲೇಜ್‌. ಕೋರವಂಗಲ 
2. ಹೃತಿಕ್‌ ಬಿನ್‌ ಲೇಟ್‌ ಪ್ರಕಾಶ್‌. ಅಂಚೆ, ಹಾಸನ ಜಿಲ್ಲೆ. 
3. ರುಚಿತಾ ಬಿನ್‌ ಲೇಟ್‌ ಪ್ರಕಾಶ್‌. 2. ದಿ ಸೀನಿಯರ್‌ ಡಿವಿಜನಲ್‌ ಮ್ಯಾನೇಜರ್‌, ನ್ಯಾಷನಲ್‌ ಇನ್ಸೂರೆನ್ಸ್‌ 
4. ದ್ಯಾವೇಗೌಡ ಬಿನ್‌ ಲೇಟ್‌ ಹೋರಿಗೌಡ, ಕಂ.ಲಿ. ಪ್ರಿಸ್ಟೀಜ್‌ ಕಾಂಪ್ಲೆಕ್ಸ್‌, ರಾಮಸ್ವಾಮಿ ವೃತ್ತ. 
5. ಜಯಮ್ಮ ಬಿನ್‌ ದ್ಯಾವೇಗೌಡ, ಕೋರವಂಗಲ 


ವಿಲೇಜ್‌ ಮತ್ತು ಅಂಚೆ, ದುದ್ದ ಹೋ: ಹಾಸನ 
ತಾಲ್ಲೂಕು. 


(೧೪೧೭ ) 


೧೪೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧ ೨೦೦೫ ಭಾಗ - ೩ 





ಪ್ರಕಟಣೆ 

ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಪ್ರಕಾಶ್‌ ರವರು ಪ್ರತಿವಾದಿಗಳಲ್ಲಿ ಕೆಲಸದ 
ಮೇಲಿದ್ದಾಗ ದಿನಾಂಕ: 30.06.2005 ರಂದು ಸಾವನ್ನಪ್ಪಿರುತ್ತಾರೆ. ಕಾರ್ಮಿಕ ನಷ್ಟ ಪರಿಹಾರವನ್ನು ಕೋರಿ ಮೇಲ್ಕಂಡ ಅವರ ಅವಲಂಬಿತರು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ 
ಅಥವಾ ತಾವೇನಾದರೂ ಮೃತರ ನಿಜವಾದ ಅವಲಂಭಿತರು/ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥಹವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸದೊಳಗಾಗಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲಿ ಅಥವಾ ಅರ್ಜಿಗಳಾಗಲಿ 
ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೆ ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 

ಎನ್‌. ರಾಮಕೃಷ್ಣ 
ಕಾರ್ಮಿಕ ಅಧಿಕಾರಿ ಹಾಗೂ 
ಪಿ.ಆರ್‌.1454 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಹಾಸನ ಜಿಲ್ಲೆ, ಹಾಸನ. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಪ್ರ.ಸಂಖ್ಯೆ: ಕಾಅದಾ:ಕಾನಪ: ಸಿಆರ್‌-263/ 05, ದಿನಾಂಕ:27ನೇ ಸೆಪ್ಟೆಂಬರ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
1. ಜಮಿಲಾಭೀ ಕೋಂ ವೈ.ಸಿ. ಅಬ್ದುಲ್‌ಗನ್ನಿ 1. ಮೆಹಬೂಬ್‌ ಬಾಷ ಬಿನ್‌ ಜಾಫರ್‌ ಸಾಹೇಬ್‌, 
ಮತ್ತಿತರರು ಕಿರಣ್‌ ಮರ್ಚೆಂಟ್‌, ಬಂಗಾರ ಪೇಟೆ, ಹರಪನಹಳ್ಳಿ, ದಾವಣಗೆರೆ ಜಿಲ್ಲೆ. 
ವಾಸ: ವಿದ್ಯಾನಗರ, ಬ್ಲಾಕ್‌ ಎ. ಡಾ: ಶಾರದ ಶೆಟ್ಟಿ 2. ದಿ ಮ್ಯಾನೇಜರ್‌, 
ಮನೆ ಹತ್ತಿರ, ಹರಿಹರ, ದಾವಣಗೆರೆ ಜಿಲ್ಲೆ. ನ್ಯೂ ಇಂಡಿಯಾ ಅಶೂರೆನ್ಸ್‌ ಕಂ.ಲಿ., ಶಿವಮೊಗ್ಗ ರಸ್ತೆ, ವಾಲಿ 
ಕಾಂಪ್ಲೆಕ್ಸ್‌, ಹರಿಹರ. 
ಪ್ರಕಟಣೆ 


ಶ್ರೀಮತಿ ಜಮೀಲಾಭೀ (ಹೆಂಡತಿ) ತಬಸುಮ್‌ (ಮಗಳು), ಉಮ್ಮಿಹನಿ (ಮಗಳು), ಇವರುಗಳಾದ ತಾವು ಮೃತ ವೈ.ಸಿ. ಅಬ್ದುಲ್‌ಗನ್ನಿ ಇವರ 
ಹೆಂಡತಿ ಮತ್ತು ಮಕ್ಕಳು ಎಂದೂ, ಅವರ ಸಾವಿಗಾಗಿ ನಷ್ಠ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಅಬ್ದುಲ್‌ಗನ್ನಿ 
ರವರು ಒಂದನೇ ಪ್ರತಿವಾದಿಗಳಾದ ಮೆಹಬೂಬ್‌ಭಾಷ ಇವರ ವ್ಯಾಪಾರ ದಲ್ಲಿ ಸೆಲ್ಸ್‌ಮೆನ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ 
ಮರಣ ಹೊಂದಿದರೆಂದೂ, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು 
ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ 
ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ, ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 
30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ 
ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಸಿ.ಹೆಚ್‌. ಹಿರೇಗೌಡರ್‌ 
ಕಾರ್ಮಿಕ ಅಧಿಕಾರಿ ಮತ್ತು ಆಯುಕ್ತರು 
ಪಿ.ಆರ್‌.1455 ಕಾರ್ಮಿಕ ನಷ್ಟ ಪರಿಹಾರ, 
ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಪ್ರ.ಸಂಖ್ಯೆ: ಕಾಅದಾ:ಕಾನಪ: ಸಿಆರ್‌-262/ 05, ದಿನಾಂಕ:27ನೇ ಸೆಪ್ಟೆಂಬರ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
1. ಮಂಜುಳ ಪ್ರ ಮಂಜುಳಮ್ಮ 1. ಜಿ. ರೇವಣ ಸಿದ್ಧಪ್ಪ ಬಿನ್‌ ಗುರುಬಸಪ್ಪ, 
ಕೋಂ ಲೇ: ಅಂಜಿನಪ್ಪ, ಮತ್ತಿತರರು. ಲಾರಿ ಮಾಲಿಕರು, ನಂ.ಕೆ.ಎ.16/ 3995, ವಾಸ: 1ನೇ ಮೇನ್‌, 2ನೇ 
ವಾಸ: ಚಿಕ್ಕೂಡ ಗ್ರಾಮ, ಕೊಂಡಹಳ್ಳಿ ಪೋಸ್ಟ್‌, ಕ್ರಾಸ್‌, ವೀರೇಶ್ವರ ನಿಲಯ, ಹೈಸ್ಕೂಲ್‌ ಬಡಾವಣೆ, ಹರಿಹರ, 
ದಾವಣಗೆರೆ ಜಿಲ್ಲೆ. ದಾವಣಗೆರೆ ಜಿಲ್ಲೆ. 


2. ದಿ ಮ್ಯಾನೇಜರ್‌, 
ನ್ಯಾಷನಲ್‌ ಇನ್ಸೂರೆನ್ಸ್‌ ಕಂ.ಲಿ., ಶ್ರೀರಾಮ್‌ ಸೈಟ್‌ ಆಫೀಸ್‌, 
ಟಿ.ನಗರ, ಚನ್ನೈ, ತಮಿಳುನಾಡು. 
ಪ್ರಕಟಣೆ 
ಶ್ರೀಮತಿ ಮಂಜುಳ ಯ ಮಂಜುಳಮ್ಮ ಅಶ್ವಿನಿ, ಅವಿನಾಶ್‌, ಇವರುಗಳಾದ ತಾವು ಮೃತ ಅಂಜಿನಪ್ಪ ಇವರ ಹೆಂಡತಿ ಮತ್ತು ಮಕ್ಕಳು 
ಎಂದೂ, ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಅಂಜಿನಪ್ಪ ರವರು ಒಂದನೇ 
ಪ್ರತಿವಾದಿಗಳಾದ ಜಿ. ರೇವಣ ಸಿದ್ಧಪ್ಪ ಇವರ ಲಾರಿ ನಲ್ಲಿ ಡ್ರೆವರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ 
ಹೊಂದಿದರೆಂದೂ, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ 
ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧ ೨೦೦೫ ೧೪೧೯ 





ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ, ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ 
ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 
ಸಿ.ಹೆಚ್‌. ಹಿರೇಗೌಡರ್‌ 
ಕಾರ್ಮಿಕ ಅಧಿಕಾರಿ ಮತ್ತು ಆಯುಕ್ತರು 
ಪಿ.ಆರ್‌.1456 ಕಾರ್ಮಿಕ ನಷ್ಟ ಪರಿಹಾರ, 
ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಪ್ರ.ಸಂಖ್ಯೆ: ಕಾಅದಾ:ಕಾನಪ: ಸಿಆರ್‌-279/ 05, ದಿನಾಂಕ:7ನೇ ಅಕ್ಟೋಬರ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
1. ಚನ್ನಮ್ಮ ಕೋಂ ಮಹೇಶ್‌ಗೌಡ ಶಬಲಿ 1. ಜಮಲ್‌ ಸಾಬ್‌ ಹುಸೇನ್‌ ಸಾಬ್‌ ಹೊಟ್ಟಿಫಕೀರಣ್ಣನವರ್‌ ಟೆಂಪೋ 
ಹಾಗೂ ಮತ್ತಿತರ 4 ಜನರು. ಮಾಲಿಕರು ನಂ.ಕೆ.ಎ.27 6243, 
ವಾಸ: ದಂಡಗಿಹಳ್ಳಿ, ಹಿರೇಕೆರೂರು ತಾಲ್ಲೂಕು. ವಾಸ: ಬಿಲ್ಲಹಳ್ಳಿ ಗ್ರಾಮ, ರಾಣೆಬೆನ್ನೂರು ತಾಲ್ಲೂಕು. 


2. ದಿ ಡಿವಿಜನಲ್‌ ಮ್ಯಾನೇಜರ್‌, 
ನ್ಯೂ ಇಂಡಿಯಾ ಅಶೂರೆನ್ಸ್‌ ಕಂ.ಲಿ., ಸಿ.ಜಿ. ಆಸ್ಪತ್ರೆ ರಸ್ತೆ, ದಾವಣಗೆರೆ. 
ಪ್ರಕಟಣೆ 
ಶ್ರೀಮತಿ ಚನ್ನಮ್ಮ ಮತ್ತಿತರ 4 ಜನರು ಇವರುಗಳಾದ ತಾವು ಮೃತ ಮಹೇಶ್‌ಗೌಡ ಬಸವನಗೌಡ ಶಬಲಿ ಇವರ ಹೆಂಡತಿ ಮತ್ತು ಮಕ್ಕಳು 
ಹಾಗೂ ತಾಯಿ ಎಂದೂ, ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ... ಮೃತ ಮಹೇಶ್‌ಗೌಡ 
ಬಸವನಗೌಡ ಶಬಲಿ ರವರು ಒಂದನೇ ಪ್ರತಿವಾದಿಗಳಾದ ಜಮಲ್‌ಸಾಬ್‌ ಹುಸೇನ್‌ಸಾಬ್‌ ಹೊಟ್ಟಿ ಫಕೀರಣ್ಣನವರ್‌ ಇವರ ಆಟೋ ನಲ್ಲಿ ಕೂಲಿ ಆಗಿ 
ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದೂ, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ 
ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ 
ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ, ಅಂತಹವರು ಪ್ರಕಟಣೆಯು ಈ 
ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಸಿ.ಹೆಚ್‌. ಹಿರೇಗೌಡರ್‌ 
ಕಾರ್ಮಿಕ ಅಧಿಕಾರಿ ಮತ್ತು ಆಯುಕ್ತರು 
ಪಿ.ಆರ್‌.1457 ಕಾರ್ಮಿಕ ನಷ್ಠ ಪರಿಹಾರ, 
ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ ಮತ್ತು ಕಾರ್ಮಿಕ ಅಧಿಕಾರಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಪ್ರಕರಣ ಸಂಖ್ಯೆ: ಕಾಪಕ: ಸಿಆರ್‌-57/ 05, ದಿನಾಂಕ:4ನೇ ಅಕ್ಟೋಬರ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
.. ಎಸ್‌. ಪಕೀರಪ್ಪ ಬಿನ್‌ ವೆಂಕಟಗಿರಿಯಪ್ಪ ವಿರುದ್ಧ 1. ಕೆ. ಮೊಹಿದ್ದಿನ್‌ ಬಿನ್‌ ಗೊತ್ತಿಲ್ಲ 
2. ಸೀತಮ್ಮ ಕೋಂ ಎಸ್‌. ಪಕೀರಪ್ಪ. ಐಡಿಯಲ್‌ ಟ್ರಾವಲ್ಸ್‌ ಮಂಗಳೂರು. 
ಇವರುಗಳ ವಾಸ: ಸೊಮವಾರಪೇಟೆ ರಸ್ತೆ, 2. ಓರಿಯಂಟಲ್‌ ಇನ್ಸೂರೆನ್ಸ್‌ ಕಂ.ಲಿ. ಕುಲ್ಕದಿಕರ ಬಿಲ್ಲಿಂಗ್‌ 
ಹೊಸನಗರ ತಾ: ಹಂಪನಕಟ್ಟೆ, ಮಂಗಳೂರು. 


3. ರಮ್ಮ ಅಲಿಯಾಸ್‌ ದೇವಕಿ ಕೋಂ ದಿ: ಎಸ್‌.ಪಿ. ರವಿಕುಮಾರ್‌. 
4. ಎಸ್‌.ಆರ್‌. ರಜನಿ ತಂದೆ: ದಿ: ಎಸ್‌.ಪಿ. ರವಿಕುಮಾರ್‌. 
5. ಎಸ್‌.ಆರ್‌. ರಕ್ಷಿತ ತಂದೆ ದಿ: ಎಸ್‌.ಪಿ. ರವಿಕುಮಾರ್‌. 
ಪ್ರಕಟಣೆ 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ದಿ:ಎಸ್‌.ಪಿ. ರವಿಕುಮಾರ್‌ರವರು 
ಪ್ರತಿವಾದಿಯವರಲ್ಲಿ ಚಾಲಕ ಆಗಿ ಕೆಲಸದ ಮೇಲೆ ಇದ್ದಾಗ 01.04.2005ರಂದು ಅಪಘಾತಗೊಂಡಿರುವುದರಿಂದ ಮೃತರಾಗಿರುತ್ತಾರೆ. 
ಮೃತರು ಪ್ರತಿವಾದಿಯವರ ಕಡೆ ಕೆಲಸದಲ್ಲಿರುವ ಕಾರಣ ಪರಿಹಾರ ಹಣಕ್ಕಾಗಿ ಅರ್ಜಿದಾರರು ದಿನಾಂಕ: 16.09.2005ರಂದು ಈ 
ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ... ಆದುದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ 
ಏನಾದರೂ ಆಕ್ಷೇಪಣೆಗಳಿದ್ದರೆ ಆಥವಾ ತಾವೇನಾದರೂ ಮೃತರ ನಿಜವಾದ ಅವಲಂಭಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂತಹವರು ಈ ಪ್ರಕಟಣೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿವಸದೊಳಗಾಗಿ ತಮ್ಮ ಆಕ್ಷೇಪಣೆಗಳಾಗಲಿ, ಅಥವಾ ಅರ್ಜಿಗಳನ್ನಾಗಲಿ 
ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿತ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಯಾರಿಂದಲೂ ಬಾರದೇ ಇದ್ದರೆ ಮೇಲ್ಕಂಡ 
ಅರ್ಜಿದಾರರ ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳ್ನು ಸ್ವೀಕರಿಸಲಾಗುವುದಿಲ್ಲ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಪಿ.ಆರ್‌.1460 ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


೧೪೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧ ೨೦೦೫ ಭಾಗ - ೩ 





ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ ಮತ್ತು ಕಾರ್ಮಿಕ ಅಧಿಕಾರಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಪ್ರಕರಣ ಸಂಖ್ಯೆ: ಕಾಪಕ: ಸಿಆರ್‌-59/ 05, ದಿನಾಂಕ:1ನೇ ಅಕ್ಟೋಬರ್‌, 2005 
ಅರ್ಜಿದಾರರು: ಪ್ರತಿವಾದಿಗಳು: 
1. ಚಿನ್ನಪ್ಪ ಬಿನ್‌ ಚಿನ್ನಪ್ಪ ಕೂಲಿ ಕೆಲಸ. ವಿರುದ್ಧ ಹೇಮ ಶೇಖರ್‌ ಬಿನ್‌ ಮಲ್ಲಪ್ಪ ವ್ಯವಸಾಯಗಾರರು: ಗಂಜಿಗೆರೆ 
2. ರಂಗಮ್ಮ ಕೋಂ ಚಿನ್ನಪ್ಪ. ಗ್ರಾಮ: ತರಿಕೆರೆ ತಾಲ್ಲೂಕು: 
ಇವರುಗಳ ವಿಳಾಸ: ಗೋಪಾಳ ಮುಖ್ಯ ರಸ್ತೆ, ನ್ಯೂ ಇಂಡಿಯಾ ಇನ್ಸೂರೆನ್ಸ್‌ ಕಂ.ಲಿ. ಬಿ.ಹೆಚ್‌. ರಸ್ತೆ, ಭದ್ರಾವತಿ. 
ಪದ್ಮಟಾಕೀಸ್‌ ಎದುರು, ಶಿವಮೊಗ್ಗ. ಸರೋಜ ಕೋಂ ದೇವಪ್ಪ, ಯಾನೆ ಡಾಕಪ್ಪ. 
ನಿಶಿಲ್‌ ತಂದೆ: ದೇವಪ್ಪ ಯಾನೆ ಡಾಕಪ್ಪ. 
ಅಖಿಲ್‌ ತಂದೆ: ದೇವಪ್ಪ ಯಾನೆ ಡಾಕಪ್ಪ. 
. ನಿಶ್ಚಿತ ತಂದೆ: ದೇವಪ್ಪ ಯಾನೆ ಡಾಕಪ್ಪ. 
ಪ್ರಕಟಣೆ 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ದಿ:ದೇವಪ್ಪ ಯಾನೆ ಡಾಕಪ್ಪರವರು 
ಪ್ರತಿವಾದಿಯವರಲ್ಲಿ ಚಾಲಕನಾಗಿ ಕೆಲಸದ ಮೇಲೆ ಇದ್ದಾಗ 29.06.2005ರಂದು ಅಪಘಾತಗೊಂಡಿರುವುದರಿಂದ ಮೃತರಾಗಿರುತ್ತಾರೆ. 
ಮೃತರು ಪ್ರತಿವಾದಿಯವರ ಕಡೆ ಕೆಲಸದಲ್ಲಿರುವ ಕಾರಣ ಪರಿಹಾರ ಹಣಕ್ಕಾಗಿ ಅರ್ಜಿದಾರರು ದಿನಾಂಕ:17.09.2005ರಂದು ಈ 
ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ... ಆದುದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ 
ಏನಾದರೂ ಆಕ್ಷೇಪಣೆಗಳಿದ್ದರೆ ಆಥವಾ ತಾವೇನಾದರೂ ಮೃತರ ನಿಜವಾದ ಅವಲಂಭಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂತಹವರು ಈ ಪ್ರಕಟಣೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿವಸದೊಳಗಾಗಿ ತಮ್ಮ ಆಕ್ಷೇಪಣೆಗಳಾಗಲಿ, ಅಥವಾ ಅರ್ಜಿಗಳನ್ನಾಗಲಿ 
ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿತ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಯಾರಿಂದಲೂ ಬಾರದೇ ಇದ್ದರೆ ಮೇಲ್ಕಂಡ 
ಅರ್ಜಿದಾರರ ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳ್ನು ಸ್ವೀಕರಿಸಲಾಗುವುದಿಲ್ಲ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಪಿ.ಆರ್‌.1461 ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ ಮತ್ತು ಕಾರ್ಮಿಕ ಅಧಿಕಾರಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಪ್ರಕರಣ ಸಂಖ್ಯೆ: ಕಾಪಕ: ಸಿಆರ್‌-54 05, ದಿನಾಂಕ:4ನೇ ಅಕ್ಟೋಬರ್‌, 2005 


- 
ಆ 


೦೧೪೫೬೧ 


ಅರ್ಜಿದಾರರು: ಪ್ರತಿವಾದಿಗಳು: 
.... ಹನುಮಂತಪ್ಪ ಬಿನ್‌ ಗಡ್ಡಪ್ಪ. ವಿರುದ್ಧ 1. ಶಿವಮೂರ್ತಿ, ಗುತ್ತಿಗೆದಾರರು 
2 ಕಮಲಮ್ಮ ಕೋಂ ಹನುಮಂತಪ್ಪ. ವಾಸ: ಗೊಂದಿಚಟ್ನಳ್ಳಿ ಗ್ರಾಮ, ಶಿವಮೊಗ್ಗ ತಾ: 
ವಾಸ: ಗೊಂದಿಚಟ್ನಳ್ಳಿ ಗ್ರಾಮ, ಶಿವಮೊಗ್ಗ. 2. ಹೆಚ್‌.ಕೆ. ಶ್ಯಾಮಸುಂದರ ಶಾಸ್ತ್ರಿ ಬಿನ್‌ ಕೃಷ್ಣ ಶಾಸ್ತ್ರಿ. 


ವಾಸ: ಬಾಲರಾಜ ಅರಸ್‌ ರಸ್ತೆ, ಶಿವಮೊಗ್ಗ. 
(ಬೃಂದಾವನ ಹೋಟೆಲ್‌ ಹತ್ತಿರ). 
ಪ್ರಕಟಣೆ 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಮೃತ ನಾಗೇಂದ್ರರವರು ಪ್ರತಿವಾದಿಯವರಲ್ಲಿ 
ಕೂಲಿಕಾರ್ಮಿಕನಾಗಿ ಕೆಲಸದ ಮೇಲೆ ಇದ್ದಾಗ 18.06.2005ರಂದು ಅಪಘಾತಗೊಂಡಿರುವುದರಿಂದ ಮೃತರಾಗಿರುತ್ತಾರೆ. 
ಮೃತರು ಪ್ರತಿವಾದಿಯವರ ಕಡೆ ಕೆಲಸದಲ್ಲಿದ್ದ ಕಾರಣ ಪರಿಹಾರ ಹಣಕ್ಕಾಗಿ ಅರ್ಜಿದಾರರು ದಿನಾಂಕ:02.09.2005ರಂದು ಈ 
ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ... ಆದುದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ 
ಏನಾದರೂ ಆಕ್ಷೇಪಣೆಗಳಿದ್ದರೆ ಆಥವಾ ತಾವೇನಾದರೂ ಮೃತರ ನಿಜವಾದ ಅವಲಂಭಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂತಹವರು ಈ ಪ್ರಕಟಣೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿವಸದೊಳಗಾಗಿ ತಮ್ಮ ಆಕ್ಷೇಪಣೆಗಳಾಗಲಿ, ಅಥವಾ ಅರ್ಜಿಗಳನ್ನಾಗಲಿ 
ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿತ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಯಾರಿಂದಲೂ ಬಾರದೇ ಇದ್ದರೆ ಮೇಲ್ಕಂಡ 
ಅರ್ಜಿದಾರರ ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳ್ನು ಸ್ವೀಕರಿಸಲಾಗುವುದಿಲ್ಲ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಪಿ.ಆರ್‌.1462 ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ ಮತ್ತು ಕಾರ್ಮಿಕ ಅಧಿಕಾರಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಪ್ರಕರಣ ಸಂಖ್ಯೆ: ಕಾಪಕ: ಸಿಆರ್‌-64/ 05, ದಿನಾಂಕ:4ನೇ ಅಕ್ಟೋಬರ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
1. ಸಭೀನ ಕೋಂ ಲೇಟ್‌ ರಹಮತ್‌ವುಲ್ಲಾ ವಿರುದ್ಧ 1. ಮಹಮದ್‌ ರಫೀ ಬಿನ್‌ ಅಮಿರ್‌ ಜಾನ್‌ ಸಾದತ್‌ ಸಾಮಿಲ್‌, 
ಯಾನೆ ಬಾಬು. ಹುರ್ಗಿನಗರ, ಹೊಳೆಹೊನ್ನೂರು ರಸ್ತೆ, ಭದ್ರಾವತಿ ತಾ: 
ಶಬ್ದಂ ಬಿನ್‌ ಲೇಟ್‌ ರಹಮತ್‌ವುಲ್ಲಾ. 2. ನ್ಯೂ ಇಂಡಿಯಾ ಅಶ್ಯೂರೆನ್ಸ್‌ ಕಂ.ಲಿ., 
3. ನ್ಯಾಮತ್‌ವುಲ್ಲಾ ಬಿನ್‌ ಲೇಟ್‌ ಪ್ರೇಮಾ ಕಾಂಪ್ಲೆಕ್ಸ್‌ ಬಿ.ಹೆಚ್‌. ರಸ್ತೆ, ಭದ್ರಾವತಿ ತಾಲ್ಲೂಕು. 
ರಹಮತ್‌ವುಲ್ಲಾ. 
ಮೆರುನ್ನಿಸಾ ಕೋಂ ಬಾಬುಸಾಬ್‌. 


ಬಾಬುಸಾಬ್‌. 
ಇವರುಗಳ ವಿಳಾಸ: ಯಡೇಹಳ್ಳಿ ಗ್ರಾಮ: 
ಭದ್ರಾವತಿ ತಾಲ್ಲೂಕು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧ ೨೦೦೫ ೧೪೨೧ 





ಪ್ರಕಟಣೆ 

ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ದಿ: ರಹಮತ್‌ವುಲ್ಲಾ ಯಾನೆ ಬಾಬು ಇವರು 
ಪ್ರತಿವಾದಿಯವರಲ್ಲಿ ಚಾಲಕನಾಗಿ ಕೆಲಸದ ಮೇಲೆ ಇದ್ದಾಗ 30.06.2005ರಂದು ಅಪಘಾತಗೊಂಡಿರುವುದರಿಂದ ಮೃತರಾಗಿರುತ್ತಾರೆ. 

ಮೃತರು ಪ್ರತಿವಾದಿಯವರ ಕಡೆ ಕೆಲಸದಲ್ಲಿದ್ದ ಕಾರಣ ಪರಿಹಾರ ಹಣಕ್ಕಾಗಿ ಅರ್ಜಿದಾರರು ದಿನಾಂಕ:27.09.2005ರಂದು ಈ 
ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ... ಆದುದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ 
ಏನಾದರೂ ಆಕ್ಷೇಪಣೆಗಳಿದ್ದರೆ ಆಥವಾ ತಾವೇನಾದರೂ ಮೃತರ ನಿಜವಾದ ಅವಲಂಭಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂತಹವರು ಈ ಪ್ರಕಟಣೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿವಸದೊಳಗಾಗಿ ತಮ್ಮ ಆಕ್ಷೇಪಣೆಗಳಾಗಲಿ, ಅಥವಾ ಅರ್ಜಿಗಳನ್ನಾಗಲಿ 
ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿತ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಯಾರಿಂದಲೂ ಬಾರದೇ ಇದ್ದರೆ ಮೇಲ್ಕಂಡ 
ಅರ್ಜಿದಾರರ ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳ್ನು ಸ್ವೀಕರಿಸಲಾಗುವುದಿಲ್ಲ. 

ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 

ಪಿ.ಆರ್‌.1463 ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ 
ಬಳ್ಳಾರಿ ಉಪವಿಭಾಗ-೨, ಬಳ್ಳಾರಿ ಜಿಲ್ಲೆ ಬಳ್ಳಾರಿ 
ಪ್ರಕರಣ ಸಂಖ್ಯೆ: ಕಾಪಕಾ:177:03 ಎಫ್‌: ದಿನಾಂಕ:5ನೇ ಅಕ್ಟೋಬರ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
1. ಶ್ರೀ ಈರಣ್ಣ ಬಿನ್‌ ತಿಪ್ಪಣ್ಣ 46 ವರ್ಷ ವಿರುದ್ಧ 1. ಶ್ರೀಮತಿ ಶಾಂತಮ್ಮಕೋಂ: ಮಲ್ಲಪ್ಪ, ಟ್ಯಾಕ್ಟರ್‌ ಮಾಲಿಕರು, 
ಎಮ್ಮಿಗನೂರು ವಿಲೇಜ್‌, ಬಳ್ಳಾರಿ ತಾಲ್ಲೂಕು. ಎಮ್ಮಿಗನೂರು, ಬಳ್ಳಾರಿ ತಾಲ್ಲೂಕು. 
2. ಶ್ರೀಮತಿ ಎ. ಶೇಕುಂತಲಾ 2. ಮ್ಯಾನೇಜರ್‌, 
ಕೋಂ: ಜಗದೀಶ್‌. ಓರಿಯಂಟಲ್‌ ಇನ್ಸೂರೆನ್ಸ್‌ ಕಂಪನಿ ಲಿಮಿಟೆಡ್‌, ಬಳ್ಳಾರಿ. 
ವಾಸ: ಎಮ್ಮಿಗನೂರು ವಿಲೇಜ್‌, 
ಬಳ್ಳಾರಿ ಜಿಲ್ಲೆ. 
ಪ್ರಕಟಣೆ 


ಮೃತ ಜಗದೀಶ್‌ ರವರು 1ನೇ ಪ್ರತಿವಾದಿ- ಮಾಲಿಕರ ಬಳಿ ಡ್ರೈವರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗಲೇ ದಿನಾಂಕ: 17.10.2002ರಂದು 
ಅಪಘಾತ ಸಂಭವಿಸಿ, ಅಪಘಾತದ ಗಾಯಗಳಿಂದ ದಿನಾಂಕ: 20.10.2002ರಂದು ಮೃತಪಟ್ಟಿರುತ್ತಾರೆಂದೂ ಹಾಗೂ ತಾವು ಮಾತ್ರ ಮೃತನ 
ಅವಲಂಭಿತರೆಂದು ಹೇಳಿಕೊಂಡು ಈ ನ್ಯಾಯಾಲಯದ ಮುಂದೆ ಮೇಲಿನ ಅರ್ಜಿದಾರರು ಪರಿಹಾರ ಧನ ಕೋರಿ ದಾವೆ ಅರ್ಜಿ ಸಲ್ಲಿಸಿರುತ್ತಾರೆ. 

2. ಕಾರಣ ಈ ಮೂಲಕ ಸಂಬಂಧಪಟ್ಟವರಿಗೆ ಸಾರ್ವಜನಿಕವಾಗಿ ತಿಳಿಸುವುದೇನೆಂದರೆ, ಮೇಲಿನ ಅರ್ಜಿದಾರರನ್ನು ಹೊರತುಪಡಿಸಿ, 
ಮೃತನ ಅವಲಂಭಿತರಾಗಲಿ ಕಾನೂನುಬದ್ಧ ವಾರಸುದಾರರಾಗಲಿ ಇದ್ದಲ್ಲಿ, ಈ ಸಂಬಂಧಪಟ್ಟವರು ತಮದೇನಾದರೂ ಆಕ್ಷೇಪಣೆಗಳಿದ್ದರೆ ರಾಜ್ಯ ಪತ್ರದಲ್ಲಿ 
ಪ್ರಕಟವಾದ ಈ ಪ್ರಕಟಣೆಯ ದಿನಾಂಕದಿಂದ 30 ದಿನಗಳೊಳಗಾಗಿ ಲಿಖಿತ ಮೂಲಕ ತಮ್ಮ ತಕರಾರು ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ 
ಮೀರಿ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಮೊಹಮದ್‌ ಶರೀಫ್‌ 
ಪಿ.ಆರ್‌.1464 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ 
ಬಳ್ಳಾರಿ ಉಪವಿಭಾಗ-೨, ಬಳ್ಳಾರಿ ಜಿಲ್ಲೆ ಬಳ್ಳಾರಿ 
ಪ್ರಕರಣ ಸಂಖ್ಯೆ: ಕಾಪಕಾ:318:05, ದಿನಾಂಕ:29ನೇ ಸೆಪ್ಟೆಂಬರ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
ಶ್ರೀಮತಿ ರೇಣುಕಮ್ಮ ವಿರುದ್ಧ 1. ಶ್ರೀ ಕೆ.ಎಲ್‌. ತಿಪ್ಪಾರೆಡ್ಡಿ, ಬಿನ್‌ ಲಕ್ಷ್ಮೀರೆಡ್ಡ, ಲಾರಿ ಮಾಲಿಕರು, 
ಶ್ರೀಮತಿ ಈರಮ್ಮ ಕೆಎ:34:3060. 
3. ಶ್ರೀ ಮಲ್ಲಪ್ಪ, ವಾಸ: ನಂ.54ಬಿ, 3ನೇ ಅಡ್ಡರಸ್ತೆ, ಪಾರ್ವತಿನಗರ, ಬಳ್ಳಾರಿ. 
ವಾಸ: ಹಳೆಕೋಟೆ, ಸಿರುಗುಪ್ಪ ತಾಲ್ಲೂಕು, 2. ವ್ಯವಸ್ಥಾಪಕರು, ಮೆ: ನ್ಯೂ ಇಂಡಿಯಾ ಅಶೂರೆನ್ಸ್‌ ಕಂಪನಿ 
ಬಳ್ಳಾರಿ ಜಿಲ್ಲೆ. ಲಿಮಿಟೆಡ್‌, ಬಳ್ಳಾರಿ. 
ಪ್ರಕಟಣೆ 


ಮೃತ ವೀರಭದ್ರಪ್ಪ ರವರು 1ನೇ ಪ್ರತಿವಾದಿ- ಮಾಲಿಕರ ಬಳಿ ಕೂಲಿ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗಲೇ ದಿನಾಂಕ:30.08.2005ರಂದು 
ಅಪಘಾತ ಸಂಭವಿಸಿ, ಅಪಘಾತದ ಗಾಯಗಳಿಂದ ದಿನಾಂಕ:30.08.2005ರಂದು ಮೃತಪಟ್ಟಿರುತ್ತಾರೆಂದೂ ಹಾಗೂ ತಾವು ಮಾತ್ರ ಮೃತನ 
ಅವಲಂಭಿತರೆಂದು ಹೇಳಿಕೊಂಡು ಈ ನ್ಯಾಯಾಲಯದ ಮುಂದೆ ಮೇಲಿನ ಅರ್ಜಿದಾರರು ಪರಿಹಾರ ಧನ ಕೋರಿ ದಾವೆ ಅರ್ಜಿ ಸಲ್ಲಿಸಿರುತ್ತಾರೆ. 

2. ಕಾರಣ ಈ ಮೂಲಕ ಸಂಬಂಧಪಟ್ಟವರಿಗೆ ಸಾರ್ವಜನಿಕವಾಗಿ ತಿಳಿಸುವುದೇನೆಂದರೆ, ಮೇಲಿನ ಅರ್ಜಿದಾರರನ್ನು ಹೊರತುಪಡಿಸಿ, 
ಮೃತನ ಅವಲಂಭಿತರಾಗಲಿ ಕಾನೂನುಬದ್ಧ ವಾರಸುದಾರರಾಗಲಿ ಇದ್ದಲ್ಲಿ, ಈ ಸಂಬಂಧಪಟ್ಟವರು ತಮದೇನಾದರೂ ಆಕ್ಷೇಪಣೆಗಳಿದ್ದರೆ ರಾಜ್ಯ ಪತ್ರದಲ್ಲಿ 
ಪ್ರಕಟವಾದ ಈ ಪ್ರಕಟಣೆಯ ದಿನಾಂಕದಿಂದ 30 ದಿನಗಳೊಳಗಾಗಿ ಲಿಖಿತ ಮೂಲಕ ತಮ್ಮ ತಕರಾರು ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ 
ಮೀರಿ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಮೊಹಮದ್‌ ಶರೀಫ್‌ 
ಪಿ.ಆರ್‌.1465 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ. 


೧೪೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧ ೨೦೦೫ ಭಾಗ - ೩ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ 
ಬಳ್ಳಾರಿ ಉಪವಿಭಾಗ-೨, ಬಳ್ಳಾರಿ ಜಿಲ್ಲೆ ಬಳ್ಳಾರಿ 
ಪ್ರಕರಣ ಸಂಖ್ಯೆ: ಕಾಪಕಾ:329:05, ದಿನಾಂಕ:28ನೇ ಸೆಪ್ಟೆಂಬರ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
1. ಶ್ರೀಮತಿ ಮಂಗಳಮ್ಮ ವಿರುದ್ಧ 1. ಶ್ರೀ ಜಿ. ಚೆನ್ನಗೌಡ ಬಿನ್‌: ರಾಮಿರೆಡ್ಡಿ, ಲಾರಿ ಮಾಲಿಕರು, 
ಕೋಂ: ಕೊಟ್ರೇಯ್ಯ, 40 ವರ್ಷ, ಕೂಲಿ. ಕೆಎ:16:8469, ನಾಗಾಲಾಪುರ, ಸಂಡೂರು ತಾಲ್ಲೂಕು. 
ವಾಸ: ಬನ್ನಿಹಟ್ಟಿ ವಿಲೇಜ್‌, ಸಂಡೂರು 2. ದಿ ಬ್ರಾಂಚ್‌ ಮ್ಯಾನೇಜರ್‌, 
(ತಾ), ಬಳ್ಳಾರಿ ಜಿಲ್ಲೆ. ಓರಿಯಂಟಲ್‌ ಇನ್ಸೂರೆನ್ಸ್‌ ಕಂಪನಿ ಲಿಮಿಟೆಡ್‌, ಬಳ್ಳಾರಿ. 
ಪ್ರಕಟಣೆ 


ಮೃತ ಒಪ್ಪೆತ್ತೆಯ ರವರು 1ನೇ ಪ್ರತಿವಾದಿ” ಮಾಲಿಕರ ಬಳಿ ಲಾರಿಯಲ್ಲಿ ಕ್ಷೀನರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗಲೇ 
ದಿನಾಂಕ:24.05.2005ರಂದು ಅಪಘಾತ ಸಂಭವಿಸಿ, ಅಪಘಾತದ ಗಾಯಗಳಿಂದ ದಿನಾಂಕ:24.05.2005ರಂದು ಮೃತಪಟ್ಟಿರುತ್ತಾರೆಂದೂ ಹಾಗೂ ತಾವು 
ಮಾತ್ರ ಮೃತನ ಅವಲಂಭಿತರೆಂದು ಹೇಳಿಕೊಂಡು ಈ ನ್ಯಾಯಾಲಯದ ಮುಂದೆ ಮೇಲಿನ ಅರ್ಜಿದಾರರು ಪರಿಹಾರ ಧನ ಕೋರಿ ದಾವೆ ಅರ್ಜಿ 
ಸಲ್ಲಿಸಿರುತ್ತಾರೆ. 

2. ಕಾರಣ ಈ ಮೂಲಕ ಸಂಬಂಧಪಟ್ಟವರಿಗೆ ಸಾರ್ವಜನಿಕವಾಗಿ ತಿಳಿಸುವುದೇನೆಂದರೆ, ಮೇಲಿನ ಅರ್ಜಿದಾರರನ್ನು ಹೊರತುಪಡಿಸಿ, 
ಮೃತನ ಅವಲಂಭಿತರಾಗಲಿ ಕಾನೂನುಬದ್ಧ ವಾರಸುದಾರರಾಗಲಿ ಇದ್ದಲ್ಲಿ, ಈ ಸಂಬಂಧಪಟ್ಟವರು ತಮದೇನಾದರೂ ಆಕ್ಷೇಪಣೆಗಳಿದ್ದರೆ ರಾಜ್ಯ ಪತ್ರದಲ್ಲಿ 
ಪ್ರಕಟವಾದ ಈ ಪ್ರಕಟಣೆಯ ದಿನಾಂಕದಿಂದ 30 ದಿನಗಳೊಳಗಾಗಿ ಲಿಖಿತ ಮೂಲಕ ತಮ್ಮ ತಕರಾರು ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ 
ಮೀರಿ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಮೊಹಮದ್‌ ಶರೀಫ್‌ 
ಪಿ.ಆರ್‌.1466 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ 
ಬಳ್ಳಾರಿ ಉಪವಿಭಾಗ-೨, ಬಳ್ಳಾರಿ ಜಿಲ್ಲೆ ಬಳ್ಳಾರಿ 
ಪ್ರಕರಣ ಸಂಖ್ಯೆ: ಕಾಪಕಾ:330:05, ದಿನಾಂಕ:28ನೇ ಸೆಪ್ಟೆಂಬರ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
1. ಶ್ರೀಮತಿ ಶಬಾನು, ವಿರುದ್ಧ 1. ನೂರಾಬಾಷಾ ಬಿನ್‌ : ಮಹಮದ್‌ ಸಾಬ್‌, ಲಾರಿ ಮಾಲಿಕರು, 
ಕಲಂದರ್‌ ಬಿನ್‌ ಖಾಸೀಂ, ಕೆಎ.34:5903, ನಂ.2, ಡಿ.ಎಲ್‌. ಶೆಟ್ಟಿ ಕಾಂಪೌಂಡ್‌, ಬಳ್ಳಾರಿ. 
3. ಮಮಾತಾಜ್‌ 2. ದಿ ಬ್ರಾಂಚ್‌ ಮ್ಯಾನೇಜರ್‌, 
ವಾಸ: ಕೌಲ್‌ ಬಜಾರ್‌, ಬಳ್ಳಾರಿ ಜಿಲ್ಲೆ. ಓರಿಯಂಟಲ್‌ ಇನ್ಸೂರೆನ್ಸ್‌ ಕಂಪನಿ ಲಿಮಿಟೆಡ್‌, ಬಳ್ಳಾರಿ. 
ಪ್ರಕಟಣೆ 


ಮೃತ ಖಾಸೀಂ ಎನ್‌. ರವರು 1ನೇ ಪ್ರತಿವಾದಿ- ಮಾಲಿಕರ ಬಳಿ ಕೂಲಿ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗಲೇ ದಿನಾಂಕ:01.09.2004ರಂದು 
ಅಪಘಾತ ಸಂಭವಿಸಿ, ಅಪಘಾತದ ಗಾಯಗಳಿಂದ ದಿನಾಂಕ:01.09.2004ರಂದು ಮೃತಪಟ್ಟಿರುತ್ತಾರೆಂದೂ ಹಾಗೂ ತಾವು ಮಾತ್ರ ಮೃತನ 
ಅವಲಂಭಿತರೆಂದು ಹೇಳಿಕೊಂಡು ಈ ನ್ಯಾಯಾಲಯದ ಮುಂದೆ ಮೇಲಿನ ಅರ್ಜಿದಾರರು ಪರಿಹಾರ ಧನ ಕೋರಿ ದಾವೆ ಅರ್ಜಿ ಸಲ್ಲಿಸಿರುತ್ತಾರೆ. 

2. ಕಾರಣ ಈ ಮೂಲಕ ಸಂಬಂಧಪಟ್ಟವರಿಗೆ ಸಾರ್ವಜನಿಕವಾಗಿ ತಿಳಿಸುವುದೇನೆಂದರೆ, ಮೇಲಿನ ಅರ್ಜಿದಾರರನ್ನು ಹೊರತುಪಡಿಸಿ, 
ಮೃತನ ಅವಲಂಭಿತರಾಗಲಿ ಕಾನೂನುಬದ್ಧ ವಾರಸುದಾರರಾಗಲಿ ಇದ್ದಲ್ಲಿ, ಈ ಸಂಬಂಧಪಟ್ಟವರು ತಮ್ಮದೇನಾದರೂ ಆಕ್ಷೇಪಣೆಗಳಿದ್ದರೆ ರಾಜ್ಯ ಪತ್ರದಲ್ಲಿ 
ಪ್ರಕಟವಾದ ಈ ಪ್ರಕಟಣೆಯ ದಿನಾಂಕದಿಂದ 30 ದಿನಗಳೊಳಗಾಗಿ ಲಿಖಿತ ಮೂಲಕ ತಮ್ಮ ತಕರಾರು ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ 
ಮೀರಿ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಮೊಹಮದ್‌ ಶರೀಫ್‌ 
ಪಿ.ಆರ್‌.1467 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಉಪವಿಭಾಗ-೨, ಬಳ್ಳಾರಿ ಜಿಲ್ಲೆ ಬಳ್ಳಾರಿ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ 
ಬಳ್ಳಾರಿ ಉಪವಿಭಾಗ-2, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ 
ಪ್ರಕರಣ ಸಂಖ್ಯೆ: ಕಾಪಕಾ:489:04, ದಿನಾಂಕ:30ನೇ ಸೆಪ್ಟೆಂಬರ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
1. ಶ್ರೀಮತಿ ಶಕೀರಾ ಕೋಂ: ದಾದಾಪೀರ್‌, 29 ವಿರುದ್ಧ 1. ಶ್ರೀ ಕೆ.ವಿ. ನಾಗರಾಜ್‌ ಬಿನ್‌: ಕೆ. ಗೋಪಾಲ್‌ಶೆಟ್ಟಿ, 
ವರ್ಷ. ಲಾರಿ ಮಾಲಿಕರು, ಲಾರಿ ನಂ. ಕೆಎ:35:2901, ಕೇರಾಫ್‌: 
2; ಕು: ಇಂಡಿಯಾಜ್‌ ಬಿನ್‌: ದಾದಾಪೀರ್‌, ಮೆ: ಕೃಷ್ಣಾ ಸ್ಟೀಲ್‌ ಡ್ಯಾಂ ರಸ್ತೆ, ಹೊಸಪೇಟೆ, ಬಳ್ಳಾರಿ ಜಿಲ್ಲೆ. 
ವರ್ಷ:13. 2. ವಿಭಾಗೀಯ ವ್ಯವಸ್ಥಾಪಕರು, 
3. ಕು:ರಜಿಯಾ ಬೇಗಮ್‌ ಬಿನ್‌: ದಾದಾಪೀರ್‌ ಮೆ: ಓರಿಯಂಟಲ್‌ ಇನ್ಸೂರೆನ್ಸ್‌ ಕಂಪನಿ ಲಿಮಿಟೆಡ್‌ ಬಳ್ಳಾರಿ. 
11 ವರ್ಷ. 
4. ಕು: ಜೆ. ಇಲಿಯಾಜ್‌ ಬಿನ್‌: ದಾದಾಪೀರ್‌ 9 
ವರ್ಷ. 


5... ಶ್ರೀಮತಿ ಪೀರಮ್ಮ ಕೋಂ:ಜಂಡೇಮಾಬು 
ಸಾಬ್‌, 8ನೇ ವಾರ್ಡ್‌ ಶಾನ್‌ಬಾಗ್‌ಬೀದಿ, 
ಸಂಡೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧ ೨೦೦೫ ೧೪೨೩ 





ಪ್ರಕಟಣೆ 

ಮೃತ ದಾದಾಪೀರ್‌ ರವರು 1ನೇ ಪ್ರತಿವಾದಿ- ಮಾಲೀಕರ ಬಳಿ ಕೂಲಿ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗಲೇ ದಿನಾಂಕ:28.12.2003ರಂದು 
ಅಪಘಾತ ಸಂಭವಿಸಿ, ಅಪಘಾತದ ಗಾಯಗಳಿಂದ ದಿನಾಂಕ:28.12.2003ರಂದು ಮೃತಪಟ್ಟಿರುತ್ತಾರೆಂದೂ ಹಾಗೂ ತಾವು ಮಾತ್ರ ಮೃತನ 
ಅವಲಂಭಿತರೆಂದು ಹೇಳಿಕೊಂಡು ಈ ನ್ಯಾಯಾಲಯದ ಮುಂದೆ ಮೇಲಿನ ಅರ್ಜಿದಾರರು ಪರಿಹಾರ ಧನ ಕೋರಿ ದಾವೆ ಅರ್ಜಿ ಸಲ್ಲಿಸಿರುತ್ತಾರೆ. 

2. ಕಾರಣ ಈ ಮೂಲಕ ಸಂಬಂಧಪಟ್ಟವರಿಗೆ ಸಾರ್ವಜನಿಕವಾಗಿ ತಿಳಿಸುವುದೇನೆಂದರೆ, ಮೇಲಿನ ಅರ್ಜಿದಾರರನ್ನು ಹೊರತುಪಡಿಸಿ, 
ಮೃತನ ಅವಲಂಭಿತರಾಗಲಿ ಕಾನೂನುಬದ್ಧ ವಾರಸುದಾರರಾಗಲಿ ಇದ್ದಲ್ಲಿ ಈ ಸಂಬಂಧಪಟ್ಟವರು ತಮದೇನಾದರೂ ಆಕ್ಷೇಪಣೆಗಳಿದ್ದಲ್ಲಿ ರಾಜ್ಯ 
ಪತ್ರದಲ್ಲಿ ಪ್ರಕಟವಾದ ಈ ಪ್ರಕಟಣೆಯ ದಿನಾಂಕದಿಂದ 30 ದಿನಗಳೊಳಗಾಗಿ ಲಿಖಿತ ಮೂಲಕ ತಮ್ಮ ತಕರಾರು ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, 
ಅವಧಿ ಮೀರಿ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಮೊಹಮದ್‌ ಶರೀಫ್‌ 
ಪಿ.ಆರ್‌.1468 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, ಕಾರ್ಮಿಕ ಭವನ, 
ಡೈರಿ ಸರ್ಕಲ್‌ ಹತ್ತಿರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ/ ಎಫ್‌ಸಿ! ಸಿಆರ್‌-8/ 2005, ದಿನಾಂಕ: 29ನೇ ಸೆಪ್ಟೆಂಬರ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
1. ಶ್ರೀಮತಿ ಮುನಿಯಮ್ಮ ಈ ರುಕ್ಕಿಕಿಯಮ್ಮ ವಿರುದ್ಧ 1. ಮೆ: ಎಂಫಾರ್‌ ಕನ್‌ಸ್ಟಕ್ಷನ್ಸ್‌ ಲಿ., ನಂ.8, ಮತ್ತು 8ಎ, ಎವಿಎಸ್‌ 
ಲೇಟ್‌ ರಂಗಸ್ವಾಮಿ. ಕಾಂಪೌಂಡ್‌, 80 ಅಡಿ ರಸ್ತೆ, ಕೋರಮಂಗಲ, ಬೆಂಗಳೂರು. 
2. ಮಾ: ಬಿ.ಆರ್‌. ನವೀನ್‌. ದಿ ಓರಿಯಂಟಲ್‌ ಇನ್‌ಶ್ಕೂರೆನ್ಸ್‌ ಕಂ.ಲಿ., 
3. ಕು: ಬಿ.ಆರ್‌. ದಿವ್ಯ. 2. ಡಿಓಃ4, ನಂ.49, ಸೆಂಟ್‌ ಮಾರ್ಕ್ಸ್‌ ರೋಡ್‌, ಜ್ಯೋತಿ ಮಹಲ್‌, 
ನಂ.337, ಬಜಗೂರು, ತಿಪಟೂರು ಬೆಂಗಳೂರು-560001. 
ತಾಲ್ಲೂಕು, ತುಮಕೂರು ಜಿಲ್ಲೆ. 
ಪ್ರಕಟಣೆ 
ಮೇಲೆ ವಿಳಾಸಿಸಿದ ಅರ್ಜಿದಾರರು ದಿನಾಂಕ: 17.02.2005 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ ಶ್ರೀ ರಂಗಸ್ವಾಮಿ 


ಇವರು, ಮೇಲೆ ವಿಳಾಸಿಸಿರುವ 1ನೇ ಪ್ರತಿವಾದಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ, ಮರಣ 
ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ 1 ಮತ್ತು 2ನೇ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಕಾಯ್ದೆಯನ್ವಯ ಪರಿಹಾರ ಹಾಗೂ 
ಇತರೆ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 

ಆದ್ದರಿಂದ, ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ನಿಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ "“ಅವಲಂಭಿತರು” ಎಂದು ಕೇಳಿಕೊಳ್ಳುವುದಾದರೆ 
ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 

ಗೋಪಾಲಕೃಷ್ಣ ಎಂ. 
ಕಾರ್ಮಿಕ ಪರಿಹಾರ ಆಯುಕ್ತರು ಹಾಗೂ 

ಪಿ.ಆರ್‌.1469 ಕಾರ್ಮಿಕ ಅಧಿಕಾರಿ, ಉಪವಿಭಾಗ-6, 


ಬೆಂಗಳೂರು-560029. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, ಕಾರ್ಮಿಕ ಭವನ, 
ಡೈರಿ ಸರ್ಕಲ್‌ ಹತ್ತಿರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ/ ಎಫ್‌ಸಿ/ ಸಿಆರ್‌-10/ 2005, ದಿನಾಂಕ: 29ನೇ ಸೆಪ್ಟೆಂಬರ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
ಹೆಚ್‌.ಕೆ. ಕೃಷ್ಣಪ್ಪ. ವಿರುದ್ಧ 1. ಟಿ. ರುದ್ರೇಶ್‌, ಬಿನ್‌ ತಿಮ್ಮರಾಯರೆಡ್ಡಿ, ಕಿತ್ತಗಾನಹಳ್ಳಿ, ಆನೇಕಲ್‌ 
ಡಿ ಚಿಕ್ಕ ತಿಮ್ಮಯ್ಯ, ಹಿಣ್ಣಕ್ಕಿ ವಿಲೇಜ್‌, ಜಿಗಣಿ ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ. 
ಹೋಬಳಿ, ಆನೇಕಲ್‌ ತಾಲ್ಲೂಕು, 2. ದಿ ನ್ಕೂ ಇಂಡಿಯಾ ಅಶ್ಕೂರೆನ್ಸ್‌ ಕಂ.ಲಿ., 
ಬೆಂಗಳೂರು ನಗರ ಜಿಲ್ಲೆ. 1ನೇ ಮಹಡಿ, ಕೆಐಎಡಿಬಿ ಕಾಂಪ್ಲೆಕ್ಸ್‌, ಹೊಸೂರು ಮೇನ್‌ ರೋಡ್‌, 
ಬೊಮಸಂದ್ರ, ಬೆಂಗಳೂರು. 
ಪ್ರಕಟಣೆ 


ಮೇಲೆ ವಿಳಾಸಿಸಿದ ಅರ್ಜಿದಾರರು ದಿನಾಂಕ: 30.03.2005 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ ಶ್ರೀ ಶ್ರೀನಾಥ್‌ @ 
ಶ್ರೀನಿವಾಸ ಇವರು, ಮೇಲೆ ವಿಳಾಸಿಸಿರುವ 1ನೇ ಪ್ರತಿವಾದಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ, 
ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ 1 ಮತ್ತು 2ನೇ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಕಾಯ್ದೆಯನ್ವಯ ಪರಿಹಾರ 
ಹಾಗೂ ಇತರೆ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 


೧೪೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧ ೨೦೦೫ ಭಾಗ - ೩ 





ಆದ್ದರಿಂದ, ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ನಿಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಭಿತರು” ಎಂದು ಕೇಳಿಕೊಳ್ಳುವುದಾದರೆ 
ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 
ಗೋಪಾಲಕೃಷ್ಣ ಎಂ. 
ಕಾರ್ಮಿಕ ಪರಿಹಾರ ಆಯುಕ್ತರು ಹಾಗೂ 
ಪಿ.ಆರ್‌.1470 ಕಾರ್ಮಿಕ ಅಧಿಕಾರಿ, ಉಪವಿಭಾಗ-6, 
ಬೆಂಗಳೂರು-560029. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, ಕಾರ್ಮಿಕ ಭವನ, 
ಡೈರಿ ಸರ್ಕಲ್‌ ಹತ್ತಿರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ/ ಎಫ್‌ಸಿ/ ಸಿಆರ್‌-12/ 2005, ದಿನಾಂಕ: 29ನೇ ಸೆಪ್ಟೆಂಬರ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
ಸ ದೇವರಾಜ್‌ ವಿರುದ್ಧ 1. ಷಣುಗಮ್‌, ವೆಂಕಟೇಶ್ವರ ಓಲ್ಡ್‌ ಪೇಪರ್‌ ಮಾರ್ಟ್‌, ರಿಂಗ್‌ 
2 ಮದಮ್‌ 6 ಮಾದಮ್ಮಾ ರೋಡ್‌, (ಸರ್ವೀಸ್‌ರೋಡ್‌), ಮುನಿರೆಡ್ಡಿ, ಲೇಔಟ್‌, 
W/o ದೇವರಾಜ್‌ 2. ಬಾಣಸವಾಡಿ, ಬೆಂಗಳೂರು. 


ಕಾಟಿಗೆ ಮಂಡಿ, 12ನೇ ಕ್ರಾಸ್‌, 
ಚಿನ್ನಯ್ಯನಪಾಳ್ಯ, ವಿಲ್ಲನ್‌ಗಾರ್ಡನ್‌, 
ಬೆಂಗಳೂರು-27. 
ಪ್ರಕಟಣೆ 
ಮೇಲೆ ವಿಳಾಸಿಸಿದ ಅರ್ಜಿದಾರರು ದಿನಾಂಕ: 18.04.2005 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ ಶ್ರೀ ಮುರುಗನ್‌ 
ಇವರು, ಮೇಲೆ ವಿಳಾಸಿಸಿರುವ 1ನೇ ಪ್ರತಿವಾದಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ, ಮರಣ 
ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ 1ನೇ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರೆ 
ಉಪಶಮನಗಳನ್ನು ಕೊಡಿಸಿಕೊಂಡಬೇಕೆಂದು ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 
ಆದ್ದರಿಂದ, ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ನಿಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಭಿತರು” ಎಂದು ಕೇಳಿಕೊಳ್ಳುವುದಾದರೆ 
ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 
ಗೋಪಾಲಕೃಷ್ಣ ಎಂ. 
ಕಾರ್ಮಿಕ ಪರಿಹಾರ ಆಯುಕ್ತರು ಹಾಗೂ 
ಪಿ.ಆರ್‌.1471 ಕಾರ್ಮಿಕ ಅಧಿಕಾರಿ, ಉಪವಿಭಾಗ-6, 
ಬೆಂಗಳೂರು-560029. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, ಕಾರ್ಮಿಕ ಭವನ, 
ಡೈರಿ ಸರ್ಕಲ್‌ ಹತ್ತಿರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ/ ಎಫ್‌ಸಿ/ ಸಿಆರ್‌-15/ 2005, ದಿನಾಂಕ: 29ನೇ ಸೆಪ್ಟೆಂಬರ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 

1. ಹಸೀನ್‌ತಾಜ್‌ W/ಂ ಲೇಟ್‌ ಚಾಂದ್‌ ಪಾಷಾ. ವಿರುದ್ಧ 1. ಶ್ರೀನಿವಾಸಯ್ಯ, ಬಿನ್‌ ಜೆ. ವೆಂಕಟಾಚಲಯ್ಯ, ಶಿವಗಣೇಶ್‌ ಗ್ರೌಂಡ್‌ 
2. ಮುಕ್ತಾರ್‌ ಪಾಷಾ, 3. ಮನಸೂರ್‌, ನಟ್‌ ಮಿಲ್‌, ಬಂಬೂಬಜಾರ್‌, ಚಿಂತಾಮಣಿ ಟೌನ್‌, ಕೋಲಾರ 
4. ಪಿರ್‌ದೋಶ್‌ ಅಂಜುಮ್‌, 5. ಅರಿಫಾ ಬೀ W/o ಜಿಲ್ಲೆ. 

ಮೊಹಮದ್‌ ಯೂಸುಫ್‌ಸಾಬ್‌, 2. ರೀಜನಲ್‌ ಮ್ಯಾನೇಜರ್‌, ಯುನೈಟೆಡ್‌ ಇಂಡಿಯಾ ಅಶ್ಯೂರೆನ್ಸ್‌ 
ನಂ.30, 6ನೇ ಕ್ರಾಸ್‌, ಸೋಮೇಶ್ವರ್‌ನಗರ, ಕಂ.ಲಿ., ರೀಜನಲ್‌ ಆಫೀಸ್‌, ಶಂಕರ್‌ನಾರಾಯಣ ಬಿಲ್ಲಿಂಗ್‌, 
ಜಯನಗರ,1ನೇ ಬ್ಲಾಕ್‌, ಬೆಂಗಳೂರು. ಎಂ.ಜಿ. ರೋಡ್‌, ಬೆಂಗಳೂರು-560001. 

ಪ್ರಕಟಣೆ 


ಮೇಲೆ ವಿಳಾಸಿಸಿದ ಅರ್ಜಿದಾರರು ದಿನಾಂಕ:25.07.2005 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ ಶ್ರೀ ಚಾಂದ್‌ಪಾಷಾ 
ಇವರು, ಮೇಲೆ ವಿಳಾಸಿಸಿರುವ 1ನೇ ಪ್ರತಿವಾದಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ, ಮರಣ 
ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ 1 ಮತ್ತು 2ನೇ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಕಾಯ್ದೆಯನ್ವಯ ಪರಿಹಾರ ಹಾಗೂ 
ಇತರೆ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧ ೨೦೦೫ ೧೪೨೫ 





ಆದ್ದರಿಂದ, ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ನಿಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಬಿತರು” ಎಂದು ಕೇಳಿಕೊಳ್ಳುವುದಾದರೆ 
ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 
ಗೋಪಾಲಕೃಷ್ಣ ಎಂ. 
ಕಾರ್ಮಿಕ ಪರಿಹಾರ ಆಯುಕ್ತರು ಹಾಗೂ 
ಪಿ.ಆರ್‌.1472 ಕಾರ್ಮಿಕ ಅಧಿಕಾರಿ, ಉಪವಿಭಾಗ-6, 
ಬೆಂಗಳೂರು-560029. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, ಕಾರ್ಮಿಕ ಭವನ, 
ಡೈರಿ ಸರ್ಕಲ್‌ ಹತ್ತಿರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ/ ಎಫ್‌ಸಿ/ ಸಿಆರ್‌-16/ 2005, ದಿನಾಂಕ: 29ನೇ ಸೆಪ್ಟೆಂಬರ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
1. ಅಕದಾಸಿ ಪ್ರಮಾಣಿಕ್‌ W/ಂ ಲೇಟ್‌ ಕಾಚಿರಾಮ್‌ ವಿರುದ್ಧ 1. ಬ್ಲೂಸ್ಟಾರ್‌ ಲಿಮಿಟೆಡ್‌, ಬ್ಲೂ ಸ್ಟಾರ್‌ ಹೌಸ್‌, 1-ಎ, ಮಗರತ್‌ ರಸ್ತೆ, 
ಪ್ರಮಾಣಿಕ್‌, ಪ್ರಸಾದ್‌ ಪುರ್‌ ವಿಲೇಜ್‌, ಪಿ.ಓ. ಬೆಂಗಳೂರು-25. 
ಜುಲ್ಲಿಯಾ, ಪಿ.ಎಸ್‌. ವಿಷ್ಣುಪುರ್‌. 2. ಇನ್‌ಫೋಸಿಸ್‌, ಎಲೆಕ್ಟ್ರಾನಿಕ್‌ ಸಿಟಿ, ಬೆಂಗಳೂರು. 
ಪ್ರಕಟಣೆ 


ಮೇಲೆ ವಿಳಾಸಿಸಿದ ಅರ್ಜಿದಾರರು ದಿನಾಂಕ:26.07.2005 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ ಶ್ರೀ ಅನುಪ್‌ಕುಮಾರ್‌ 
ಇವರು, ಮೇಲೆ ವಿಳಾಸಿಸಿರುವ 1ನೇ ಪ್ರತಿವಾದಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ, ಮರಣ 
ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ 1ನೇ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರೆ 
ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 
ಆದ್ದರಿಂದ, ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ನಿಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಭಿತರು” ಎಂದು ಕೇಳಿಕೊಳ್ಳುವುದಾದರೆ 
ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 
ಗೋಪಾಲಕೃಷ್ಣ ಎಂ. 
ಕಾರ್ಮಿಕ ಪರಿಹಾರ ಆಯುಕ್ತರು ಹಾಗೂ 
ಪಿ.ಆರ್‌.1473 ಕಾರ್ಮಿಕ ಅಧಿಕಾರಿ, ಉಪವಿಭಾಗ-6, 
ಬೆಂಗಳೂರು-560029. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, ಕಾರ್ಮಿಕ ಭವನ, 
ಡೈರಿ ಸರ್ಕಲ್‌ ಹತ್ತಿರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ/ ಎಫ್‌ಸಿ/ ಸಿಆರ್‌-18/ 2005, ದಿನಾಂಕ: 29ನೇ ಸೆಪ್ಟೆಂಬರ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
ಶ್ರೀ ಎನ್‌. ನಾಗರಾಜ್‌, ವಿರುದ್ಧ 1. ಮೆ: ದಿ ಓರಿಯಂಟಲ್‌ ಇನ್‌ಶ್ಯೂರೆನ್ಸ್‌ ಕಂ.ಲಿ., 
2. ಶ್ರೀಮತಿ ರುಕ್ಕಮ್ಮ ಪೋಸ್ಟ್‌ ಬಾಕ್ಸ್‌ ನಂ.57, ವಿಕಾಸ್‌ ಕಾಂಪ್ಲೆಕ್ಸ್‌, ಸ್ಟೇಷನ್‌ ರೋಡ್‌, 
ನಂ.221/3, 4ನೇ ಕ್ರಾಸ್‌, ಲಾಲ್‌ಬಾಗ್‌ 2. ಭಾರತ್‌ ವಾಚ್‌ ಕಂಪನಿ, ಎದುರು, ಹುಬ್ಬಳ್ಳಿ. 
ರೋಡ್‌, ಕೆ.ಹೆಚ್‌. ರೋಡ್‌, ಶ್ರೀ ಚನ್ನಪ್ಪ ಬಿನ್‌ ವೆಂಕಟಮ್ಮ ನಂ.12, 10ನೇ ಕ್ರಾಸ್‌, ಕೆ.ಡಿ. 
ಬೆಂಗಳೂರು-560027. ಅಗ್ರಹಾರ, ಬೆಂಗಳೂರು-560023. 
ಪ್ರಕಟಣೆ 


ಮೇಲೆ ವಿಳಾಸಿಸಿದ ಅರ್ಜಿದಾರರು ದಿನಾಂಕ:01.08.2005 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ ಶ್ರೀ ಎನ್‌. ಲಿಲಿಶಾ 
ಇವರು, ಮೇಲೆ ವಿಳಾಸಿಸಿರುವ 2ನೇ ಪ್ರತಿವಾದಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗಾ ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ, ಮರಣ 
ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ 1 ಮತ್ತು 2ನೇ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಕಾಯ್ದೆಯನ್ವಯ ಪರಿಹಾರ ಹಾಗೂ 
ಇತರೆ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 
ಆದ್ದರಿಂದ, ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ನಿಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಭಿತರು” ಎಂದು ಕೇಳಿಕೊಳ್ಳುವುದಾದರೆ 
ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 
ಗೋಪಾಲಕೃಷ್ಣ ಎಂ. 
ಕಾರ್ಮಿಕ ಪರಿಹಾರ ಆಯುಕ್ತರು ಹಾಗೂ 
ಪಿ.ಆರ್‌.1474 ಕಾರ್ಮಿಕ ಅಧಿಕಾರಿ, ಉಪವಿಭಾಗ-6, 
ಬೆಂಗಳೂರು-560029. 


೧೪೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧ ೨೦೦೫ ಭಾಗ - ೩ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, ಕಾರ್ಮಿಕ ಭವನ, 
ಡೈರಿ ಸರ್ಕಲ್‌ ಹತ್ತಿರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ/ ಎಫ್‌ಸಿ/ ಸಿಆರ್‌-20/ 2003, ದಿನಾಂಕ: 29ನೇ ಸೆಪ್ಟೆಂಬರ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
1. ಎಂ. ಸುವರ್ಣ W/ಂ ಲೇಟ್‌ ಎಸ್‌. ವಿರುದ್ಧ 1. ದಿ ಫ್ಯಾಕ್ಟರಿ ಮ್ಯಾನೇಜರ್‌, ಮೋಟಾರ್‌ ಇಂಡಸ್ಟ್ರೀಸ್‌ ಕಂ.ಲಿ., 
ನಾರಾಯಣಸ್ವಾಮಿ ಮತ್ತು ಇತರೇ 2 ಜನ, ಆಡುಗೋಡಿ, ಬೆಂಗಳೂರು-30. 


ನಂ.45, 1ನೇ ಮೇನ್‌, 8ನೇ ಕ್ರಾಸ್‌, 

ಮುನಿರೆಡ್ಡಿ ಬ್ಲಾಕ್‌, ಮಡಿವಾಳ, 

ಮಾರುತಿನಗರ, ಬೆಂಗಳೂರು-62. 

2... ಪದ್ಮಾವತಿ ರಘುನಂದನ್‌, ನಂ.141, 3ನೇ 
ಕ್ರಾಸ್‌, 4ನೇ ಮೇನ್‌, ನಂಜಪ್ಪ ಲೇಔಟ್‌, 
ಆಡುಗೋಡಿ, ಬೆಂಗಳೂರು-30. 
ಪ್ರಕಟಣೆ 
ಮೇಲೆ ವಿಳಾಸಿಸಿದ ಅರ್ಜಿದಾರರು ದಿನಾಂಕ:01.08.2003 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ ಶ್ರೀ ನಾರಾಯಣಸ್ವಾಮಿ 
ಇವರು, ಮೇಲೆ ವಿಳಾಸಿಸಿರುವ 1ನೇ ಪ್ರತಿವಾದಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ, ಮರಣ 
ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ 1ನೇ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರೆ 
ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 
ಆದ್ದರಿಂದ, ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ನಿಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಭಿತರು” ಎಂದು ಕೇಳಿಕೊಳ್ಳುವುದಾದರೆ 
ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 
ಗೋಪಾಲಕೃಷ್ಣ ಎಂ. 
ಕಾರ್ಮಿಕ ಪರಿಹಾರ ಆಯುಕ್ತರು ಹಾಗೂ 
ಪಿ.ಆರ್‌.1475 ಕಾರ್ಮಿಕ ಅಧಿಕಾರಿ, ಉಪವಿಭಾಗ-6, 
ಬೆಂಗಳೂರು-560029. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, ಕಾರ್ಮಿಕ ಭವನ, 
ಡೈರಿ ಸರ್ಕಲ್‌ ಹತ್ತಿರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲೂ ಹಎ! ಎಫ್‌ಸಿ! ಸಿಆರ್‌-22/ 2003, ದಿನಾಂಕ: 29ನೇ ಸೆಪ್ಟೆಂಬರ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
ನಾಗಮ್ಮ ವಿರುದ್ಧ 1. ಶ್ರೀನಿವಾಸ ಬಿನ್‌ ಮುನಿವೆಂಕಟಪ್ಪ, ನಂ.33, 1ನೇ ಕ್ರಾಸ್‌, ಶ್ಯಾಮಣ್ಣ 
. ಮಾ: ಮದನ್‌ಕುಮಾರ್‌, ಗಾರ್ಡನ್‌, ಬೆಂಗಳೂರು-30. 
3... ಮಾ: ಚಂದ್ರಶೇಖರ್‌, 2. ನರಸಿಂಹಯ್ಯ ಬಿನ್‌ ಕದ್ರಪ್ಪ, ನಂ.87/1, ಸುಂಕಲ್‌ ಫಾರ್ಮ್‌ ರಸ್ತೆ, 
ನಂ.891, 1ನೇ ಕ್ರಾಸ್‌, ಸರ್ಕಾರಿ ಆಸ್ಪತ್ರೆ ವಿಲ್ಲನ್‌ಗಾರ್ಡನ್‌, ಬೆಂಗಳೂರು-30. 


ಹಿಂಭಾಗ, ಹೊಸೂರು ರೋಡ್‌, 
ಚೆನ್ನಕೇಶವನಗರ, ಬೆಂಗಳೂರು-68. 
ಪ್ರಕಟಣೆ 
ಮೇಲೆ ವಿಳಾಸಿಸಿದ ಅರ್ಜಿದಾರರು ದಿನಾಂಕ:06.08.2003 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ ಶ್ರೀರಾಮಪ್ಪ ಇವರು, 
ಮೇಲೆ ವಿಳಾಸಿಸಿರುವ 1ನೇ ಪ್ರತಿವಾದಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ, ಮರಣ 
ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ 1 ಮತ್ತು 2ನೇ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಕಾಯ್ದೆಯನ್ವಯ ಪರಿಹಾರ ಹಾಗೂ 
ಇತರೆ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 
ಆದ್ದರಿಂದ, ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ನಿಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಭಿತರು” ಎಂದು ಕೇಳಿಕೊಳ್ಳುವುದಾದರೆ 
ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 
ಗೋಪಾಲಕೃಷ್ಣ ಎಂ. 
ಕಾರ್ಮಿಕ ಪರಿಹಾರ ಆಯುಕ್ತರು ಹಾಗೂ 
ಪಿ.ಆರ್‌.1476 ಕಾರ್ಮಿಕ ಅಧಿಕಾರಿ, ಉಪವಿಭಾಗ-6, 
ಬೆಂಗಳೂರು-560029. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧ ೨೦೦೫ ೧೪೨೭ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, ಕಾರ್ಮಿಕ ಭವನ, 
ಡೈರಿ ಸರ್ಕಲ್‌ ಹತ್ತಿರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ/ ಎಫ್‌ಸಿ/ ಸಿಆರ್‌-25/ 2005, ದಿನಾಂಕ: 29ನೇ ಸೆಪ್ಟೆಂಬರ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
1. ಕೋಮಲಾದೇವಿ W/ಂ ಲೇಟ್‌ ಮಹೇಂದ್ರನ್‌. ವಿರುದ್ಧ 1. ಯುನೈಟೆಡ್‌ ಇಂಡಿಯಾ ಇನ್ಸ್‌ಶ್ಕೂರೆನ್ಸ್‌ ಕಂ.ಲಿ., ಆರ್‌.ಓ. 25, 
2. ಪ್ರಭಾಕರ್‌ ಬಿನ್‌ ಲೇಟ್‌ ಮಹೇಂದ್ರನ್‌, ಶಂಕರ್‌ನಾರಾಯಣ ಬಿಲ್ಲಿಂಗ್‌, ಬಿ.ಜಿ. ರಸ್ತೆ, ಬೆಂಗಳೂರು. 
ನಂ.245, 1ನೇ ಚಿನ್ನಕೇಶವನಗರ, ಹೊಸೂರು 2. ಹೆಚ್‌. ಸದಾಶಿವ, ಬಿನ್‌ ಟಿ. ಹನುಮಯ್ಯ, ನಂ.13/19, 1ನೇ 
ರಸ್ತೆ, ಎಲೆಕ್ಟ್ರಾನಿಕ್‌ ಸಿಟಿ ಪೋಸ್ಟ್‌, ಮಹಡಿ, ಕೆ.ಎಸ್‌.ವಿ. ನಿಲಯ, ಬಿಲ್ಲಿಂಗ್‌, ಕೆ.ಡಿ.ಎನ್‌. 
ಬೆಂಗಳೂರು. ಎಕ್ಸ್‌ಟೆನ್‌ಷನ್‌, ಬೆಂಗಳೂರು-62. 
ಪ್ರಕಟಣೆ 


ಮೇಲೆ ವಿಳಾಸಿಸಿದ ಅರ್ಜಿದಾರರು ದಿನಾಂಕ:26.09.2005 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ ಶ್ರೀ ಮಹೇಂದ್ರನ್‌ 
ಇವರು, ಮೇಲೆ ವಿಳಾಸಿಸಿರುವ 2ನೇ ಪ್ರತಿವಾದಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ, ಮರಣ 
ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ 1 ಮತ್ತು 2ನೇ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಕಾಯ್ದೆಯನ್ಹಯ ಪರಿಹಾರ ಹಾಗೂ 
ಇತರೆ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 
ಆದ್ದರಿಂದ, ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ನಿಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಭಿತರು” ಎಂದು ಕೇಳಿಕೊಳ್ಳುವುದಾದರೆ 
ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 
ಗೋಪಾಲಕೃಷ್ಣ ಎಂ. 
ಕಾರ್ಮಿಕ ಪರಿಹಾರ ಆಯುಕ್ತರು ಹಾಗೂ 
ಪಿ.ಆರ್‌.1477 ಕಾರ್ಮಿಕ ಅಧಿಕಾರಿ, ಉಪವಿಭಾಗ-6, 
ಬೆಂಗಳೂರು-560029. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, ಕಾರ್ಮಿಕ ಭವನ, 
ಡೈರಿ ಸರ್ಕಲ್‌ ಹತ್ತಿರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ/ ಎಫ್‌ಸಿ/ ಸಿಆರ್‌-28/ 2004, ದಿನಾಂಕ: 29ನೇ ಸೆಪ್ಟೆಂಬರ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
1... ಖಾಜಾಫೀರ್‌ ಬಿನ್‌ ಸೈಯದ್‌ ಹುಸೇನ್‌. ವಿರುದ್ಧ 1. ಆರ್‌.ಎಲ್‌.ನಿಂಗಲ್‌, ಡೈರೆಕ್ಟರ್‌, ಮೆ: ಆಂಧ್ರ ಬೆಂಗಳೂರು 
2. ಸೈಯದ್‌ ಬಿನ್‌ ಖಾಜಾಫೀರ್‌, ರೋಡ್‌ವೇಸ್‌ (ಪ್ರೆ ಲಿ. ಕಲಾಸಿಪಾಳ್ಯ, ನ್ಯೂ ಎಕ್ಸ್‌ಟೆನ್‌ಷನ್‌, 
ನಂ.68/2, 3ನೇ ಮಹಡಿ, ಹೆಚ್‌. ಸಿದ್ದಯ್ಯ ಬೆಂಗಳೂರು. 
ರಸ್ತೆ, ಜೆ.ಸಿ.ರಸ್ತೆ ಹತ್ತಿರ, ಬೆಂಗಳೂರು-2. 2. ದಿ ಡಿವಿಜನಲ್‌ ಮ್ಯಾನೇಜರ್‌, ದಿ ಯುನೈಟೆಡ್‌ ಇಂಡಿಯಾ ಇನ್ಸುರೆನ್ಸ್‌ 


ಕಂ.ಲಿ., ಡಿ.ಓ.ನಂ.3, ಏ.ಬಿ. ನಂ. 2748, ನಂ.21/ 1, ಮಿಷನ್‌ 
ರಸ್ತೆ, ಜೆಲಿಡ್ಬಾ ಟವರ್ಸ್‌, ಬೆಂಗಳೂರು-27. 
ಪ್ರಕಟಣೆ 
ಮೇಲೆ ವಿಳಾಸಿಸಿದ ಅರ್ಜಿದಾರರು ದಿನಾಂಕ:21.12.2004 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ ಶ್ರೀ ಜಾವೀದ್‌ )್ರ 
ಜಾವೀದ್‌ ಭಾಷಾ ಇಸ್ಲಾಂ ಸಾಬ್‌ ಇವರು ಮೇಲೆ ವಿಳಾಸಿಸಿರುವ 1ನೇ ಪ್ರತಿವಾದಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ 
ಅಪಘಾತ ಸಂಭವಿಸಿ, ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ 1 ಮತ್ತು 2ನೇ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು 
ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರೆ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 
ಆದ್ದರಿಂದ, ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ನಿಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಭಿತರು” ಎಂದು ಕೇಳಿಕೊಳ್ಳುವುದಾದರೆ 
ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 
ಗೋಪಾಲಕೃಷ್ಣ ಎಂ. 
ಕಾರ್ಮಿಕ ಪರಿಹಾರ ಆಯುಕ್ತರು ಹಾಗೂ 
ಪಿ.ಆರ್‌.1478 ಕಾರ್ಮಿಕ ಅಧಿಕಾರಿ, ಉಪವಿಭಾಗ-6, 
ಬೆಂಗಳೂರು-560029. 


೧೪೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧ ೨೦೦೫ ಭಾಗ - ೩ 





ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ ಕೋಲಾರ 
ಸಂಖ್ಯೆ:ಡಿಆರ್‌ಕೆ: ಎಲ್‌ಕ್ಕೂಡಿ:ಸಿಆರ್‌.3: 2005-06, ದಿನಾಂಕ:25ನೇ ಆಗಸ್ಟ್‌, 2005 
ವಿಷಯ : ಕಾರ್ಯವನ್ನು ನಿರ್ವಹಿಸದಂತೆ ಸ್ಥಗಿತಗೊಂಡಿರುವ ಗುಡಿಬಂಡೆ ತಾಲ್ಲೂಕು ಎಲ್ಲೋಡು ಹಾಲು ಉತ್ಪಾದಕರ ಸಹಕಾರ ಸಂಘ 
ನಿ, ಎಲ್ಲೋಡು ಈ ಸಹಕಾರ ಸಂಘವನ್ನು ಯಣಸಮಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ 
ಮಾಡುವ ಬಗ್ಗೆ. 
ಉಲ್ಲೇಖ : ಸ್ಥಳೀಯ ಪತ್ರಿಕೆಯಾದ ಕೋಲಾರ ಪತ್ರಿಕೆಯಲ್ಲಿ ದಿನಾಂಕ: 31.03.2005ರಂದು ಹೊರಡಿಸಿರುವ ಪ್ರಕಟಣೆಯ ರೀತ್ಯಾ. 


ಎಲ್ಲೋಡು ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಎಲ್ಲೋಡು, ಗುಡಿಬಂಡೆ ತಾಲ್ಲೂಕು, ಕೋಲಾರ ಜಿಲ್ಲೆ, ಇದು ತನ್ನ ಕಾರ್ಯವನ್ನು 
ಸಂಘದ ಬೈಲಾ ರೀತ್ಕಾ ನಡೆಸದಂತೆ ಸ್ಥಗಿತಗೊಂಡಿರುತ್ತದೆ. ಸದರಿ ಸಂಘದ ಕಛೇರಿ ವಿಳಾಸ, ದಾಖಲಾತಿಗಳು ಮತ್ತು ಆಡಳಿತ ಮಂಡಳಿ ವಿವರಗಳು 
ಸಹ ಇಲ್ಲದಂತೆ ಇರುವುದರಿಂದ ಮತ್ತು ಸಂಘವು ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿರುವುದರಿಂದ ಹಾಗೂ ಸದರಿ ಸಂಘವು ಹಲವಾರು ವರ್ಷಗಳಿಂದ 
ವಾರ್ಷಿಕ ಮಹಾಸಭೆಯನ್ನು ಆಡಳಿತ ಮಂಡಳಿ ಚುನಾವಣೆಯನ್ನು ನಡೆಸದಂತೆ ಇರುವುದರಿಂದ ಸದರಿ ಸಂಘವನ್ನು ಯಣ ಸಮಾಪನೆಗೆ ಒಳಪಡಿಸಿ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಲಾಗುವುದೆಂದು ಹಾಗೂ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ಸದಸ್ಯರಾಗಲಿ, ಸಂಘದ ಆಡಳಿತ ಮಂಡಳಿಯವರಾಗಲಿ 
ಪತ್ರಿಕೆಯಲ್ಲಿ ಪ್ರಕಟಿಸಿದ 15 ದಿವಸಗಳೊಳಗಾಗಿ ಸಲ್ಲಿಸುವಂತೆ ಉಲ್ಲೇಖದಲ್ಲಿ ಪ್ರಕಟಿಸಲಾಗಿರುತ್ತದೆ. ಆದರೆ ಸಂಘದ ಸದಸ್ಯರಿಂದಾಗಲಿ ಅಥವಾ 
ಆಡಳಿತ ಮಂಡಳಿಯವರಿಂದಾಗಲಿ ಸಂಘವನ್ನು ಸಮಾಪನೆಗೆ ಒಳಪಡಿಸುವ ಸಂಬಂಧ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಆದುದರಿಂದ 
ಸಂಘದ ಸದಸ್ಯರು ಈ ಸಂಘವನ್ನು ಮುಂದುವರೆಸುವುದರಲ್ಲಿ ಆಸಕ್ತಿ ಇಲ್ಲದಂತೆ ಇರುವುದು ಸ್ಪಷ್ಟವಾಗಿರುತ್ತದೆ. 

ಆದುದರಿಂದ ಸದರಿ ಸಂಘವನ್ನು ಮುಂದುವರೆಸಿಕೊಂಡು ಹೋಗುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನವಿಲ್ಲದಂತೆ ಇರುವುದರಿಂದ 
ಹಾಗೂ ಖಣಸಮಾಪನೆಗೆ ಒಳಪಡಿಸಿ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಲು ಸದಸ್ಯರಿಂದ ಯಾವುದೇ ಆಕ್ಷೇಪಣೆ ಸಹ ಇಲ್ಲದಂತೆ 
ಇರುವುದರಿಂದ ಪತ್ರಿಕೆಯ ಪ್ರಕಟಣೆಯ ಹಿನ್ನೆಲೆಯಲ್ಲಿ ಸಂಘವನ್ನು ಯಣ ಸಮಾಪನೆಗೆ ಒಳಪಡಿಸುವುದು ಸೂಕ್ತವೆಂದು ಪರಿಗಣಿಸಿ ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಗಿನಂತೆ ಆದೇಶವನ್ನು ಹೊರಡಿಸಿದೆ. 

ಆದೇಶ 

ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72(2)(ಬಿ) ಅನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ69: ಸಿಎಲ್‌ಎಂ: 2001 ದಿನಾಂಕ:21.11.2001ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಪ್ರಯೋಗಿಸಿ 
ಶ್ರೀ ಶಶಿಧರ ಎಲೆ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ ಆದ ನಾನು ಎಲ್ಲೋಡು ಹಾಲು ಉತ್ಪಾದಕರ ಸಹಕಾರ 
ಸಂಘ ನಿ., ಎಲ್ಲೋಡು, ಗುಡಿಬಂಡೆ ತಾಲ್ಲೂಕು, ಕೋಲಾರ ಜಿಲ್ಲೆ ಈ ಸಂಘವನ್ನು ಖುಣಸಮಾಪನೆಗೊಳಪಡಿಸಿ ಸಂಘಕ್ಕೆ ಸಹಕಾರ ಅಭಿವೃದ್ಧಿ 
ಅಧಿಕಾರಿ, ಗುಡಿಬಂಡೆ ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶವನ್ನು ಹೊಡಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ 3 
ತಿಂಗಳ ಒಳಗೆ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸ್ವಸಹಿ ಈ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ: 26.08.2005ರಂದು ಹೊರಡಿಸಿದೆ. 

ಶಶಿಧರ ಎಲೆ 
ಪಿ.ಆರ್‌.1479 ಸಹಕಾರ ಸಂಘಗಳ ಉಪನಿಬಂಧಕರು, 
ಕೋಲಾರ ಜಿಲ್ಲೆ, ಕೋಲಾರ. 


ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ಸಂಖ್ಯೆ:ಡಿಆರ್‌ಕೆ: ಎಲ್‌ಕ್ಕೂಡಿ:ಸಿಆರ್‌.4:2005-06, ದಿನಾಂಕ:25ನೇ ಆಗಸ್ಟ್‌, 2005 
ವಿಷಯ : ಕಾರ್ಯವನ್ನು ನಿರ್ವಹಿಸದಂತೆ ಸ್ಥಗಿತಗೊಂಡಿರುವ ಗುಡಿಬಂಡೆ ತಾಲ್ಲೂಕು ನಿಲುಗುಂಬ ಹಾಲು ಉತ್ಪಾದಕರ ಸಹಕಾರ ಸಂಘ 
ನಿ., ನಿಲುಗುಂಬ ಈ ಸಹಕಾರ ಸಂಘವನ್ನು ಯಣಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ 
ಮಾಡುವ ಬಗ್ಗೆ. 
ಉಲ್ಲೇಖ : ಸ್ಥಳೀಯ ಪತ್ರಿಕೆಯಾದ ಕೋಲಾರ ಪತ್ರಿಕೆಯಲ್ಲಿ ದಿನಾಂಕ: 31.03.2005ರಂದು ಹೊರಡಿಸಿರುವ ಪ್ರಕಟಣೆಯ ರೀತ್ಯಾ. 


ನಿಲುಗುಂಬ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ನಿಲುಗುಂಬ, ಗುಡಿಬಂಡೆ ತಾಲ್ಲೂಕು, ಕೋಲಾರ ಜಿಲ್ಲೆ, ಇದು ತನ್ನ ಕಾರ್ಯವನ್ನು 
ಸಂಘದ ಬೈಲಾ ರೀತ್ಯಾ ನಡೆಸದಂತೆ ಸ್ಥಗಿತಗೊಂಡಿರುತ್ತದೆ. ಸದರಿ ಸಂಘದ ಕಛೇರಿ ವಿಳಾಸ, ದಾಖಲಾತಿಗಳು ಮತ್ತು ಆಡಳಿತ ಮಂಡಳಿ ವಿವರಗಳು 
ಸಹ ಇಲ್ಲದಂತೆ ಇರುವುದರಿಂದ ಮತ್ತು ಸಂಘವು ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿರುವುದರಿಂದ ಹಾಗೂ ಸದರಿ ಸಂಘವು ಹಲವಾರು ವರ್ಷಗಳಿಂದ 
ವಾರ್ಷಿಕ ಮಹಾಸಭೆಯನ್ನು, ಆಡಳಿತ ಮಂಡಳಿ ಚುನಾವಣೆಯನ್ನು ನಡೆಸದಂತೆ ಇರುವುದರಿಂದ ಸದರಿ ಸಂಘವನ್ನು ಯಣ ಸಮಾಪನೆಗೆ ಒಳಪಡಿಸಿ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಲಾಗುವುದೆಂದು ಹಾಗೂ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ಸದಸ್ಕರಾಗಲಿ, ಸಂಘದ ಆಡಳಿತ ಮಂಡಳಿಯವರಾಗಲಿ 
ಪತ್ರಿಕೆಯಲ್ಲಿ ಪ್ರಕಟಿಸಿದ 15 ದಿವಸಗಳೊಳಗಾಗಿ ಸಲ್ಲಿಸುವಂತೆ ಉಲ್ಲೇಖದಲ್ಲಿ ಪ್ರಕಟಿಸಲಾಗಿರುತ್ತದೆ. ಆದರೆ ಸಂಘದ ಸದಸ್ಯರಿಂದಾಗಲಿ ಅಥವಾ 
ಆಡಳಿತ ಮಂಡಳಿಯವರಿಂದಾಗಲಿ ಸಂಘವನ್ನು ಸಮಾಪನೆಗೆ ಒಳಪಡಿಸುವ ಸಂಬಂಧ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಆದುದರಿಂದ 
ಸಂಘದ ಸದಸ್ಯರು ಈ ಸಂಘವನ್ನು ಮುಂದುವರೆಸುವುದರಲ್ಲಿ ಆಸಕ್ತಿ ಇಲ್ಲದಂತೆ ಇರುವುದು ಸ್ಪಷ್ಟವಾಗಿರುತ್ತದೆ. 

ಆದುದರಿಂದ ಸದರಿ ಸಂಘವನ್ನು ಮುಂದುವರೆಸಿಕೊಂಡು ಹೋಗುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನವಿಲ್ಲದಂತೆ ಇರುವುದರಿಂದ 
ಹಾಗೂ ಯಣಸಮಾಪನೆಗೆ ಒಳಪಡಿಸಿ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಲು ಸದಸ್ಯರಿಂದ ಯಾವುದೇ ಆಕ್ಷೇಪಣೆ ಸಹ ಇಲ್ಲದಂತೆ 
ಇರುವುದರಿಂದ ಪತ್ರಿಕೆಯ ಪ್ರಕಟಣೆಯ ಹಿನ್ನೆಲೆಯಲ್ಲಿ ಸಂಘವನ್ನು ಯಣ ಸಮಾಪನೆಗೆ ಒಳಪಡಿಸುವುದು ಸೂಕ್ತವೆಂದು ಪರಿಗಣಿಸಿ ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಗಿನಂತೆ ಆದೇಶವನ್ನು ಹೊರಡಿಸಿದೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧ ೨೦೦೫ ೧೪೨೯ 





ಆದೇಶ 

ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 720)(ಬಿ) ಅನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ69: ಸಿಎಲ್‌ಎಂ:2001 ದಿನಾಂಕ:21.11.2001ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಪ್ರಯೋಗಿಸಿ 
ಶ್ರೀ ಶಶಿಧರ ಎಲೆ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ ಆದ ನಾನು ನಿಲುಗುಂಬ ಹಾಲು ಉತ್ಪಾದಕರ ಸಹಕಾರ 
ಸಂಘ ನಿ., ನಿಲುಗುಂಬ, ಗುಡಿಬಂಡೆ ತಾಲ್ಲೂಕು, ಕೋಲಾರ ಜಿಲ್ಲೆ ಈ ಸಂಘವನ್ನು ಯಣಸಮಾಪನೆಗೊಳಪಡಿಸಿ ಸಂಘಕ್ಕೆ ಸಹಕಾರ ಅಭಿವೃದ್ಧಿ 
ಅಧಿಕಾರಿ, ಗುಡಿಬಂಡೆ ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶವನ್ನು ಹೊಡಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ 3 
ತಿಂಗಳ ಒಳಗೆ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸ್ವಸಹಿ ಈ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ:25.08.2005ರಂದು ಹೊಡಡಿಸಿದೆ. 

ಶಶಿಧರ ಎಲೆ 
ಪಿ.ಆರ್‌.1480 ಸಹಕಾರ ಸಂಘಗಳ ಉಪನಿಬಂಧಕರು, 
ಕೋಲಾರ ಜಿಲ್ಲೆ, ಕೋಲಾರ. 


ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ಸಂಖ್ಯೆ:ಡಿಆರ್‌ಕೆ: ಎಲ್‌ಕ್ಕೂಡಿ:ಸಿಆರ್‌.5:2005-06, ದಿನಾಂಕ:25ನೇ ಆಗಸ್ಟ್‌, 2005 
ವಿಷಯ : ಕಾರ್ಯವನ್ನು ನಿರ್ವಹಿಸದಂತೆ ಸ್ಥಗಿತಗೊಂಡಿರುವ ಗುಡಿಬಂಡೆ ತಾಲ್ಲೂಕು ದೊಡ್ಡನಂಚರ್ಲು ಹಾಲು ಉತ್ಪಾದಕರ ಸಹಕಾರ 
ಸಂಘ ನಿ., ದೊಡ್ಡನಂಚರ್ಲು ಈ ಸಹಕಾರ ಸಂಘವನ್ನು ಖಣಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು 
ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ : ಸ್ಥಳೀಯ ಪತ್ರಿಕೆಯಾದ ಕೋಲಾರ ಪತ್ರಿಕೆಯಲ್ಲಿ ದಿನಾಂಕ: 31.03.2005ರಂದು ಹೊರಡಿಸಿರುವ ಪ್ರಕಟಣೆಯ ರೀತ್ಯಾ. 


ದೊಡ್ಡನಂಚರ್ಲು ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ದೊಡ್ಡನಂಚರ್ಲು, ಗುಡಿಬಂಡೆ ತಾಲ್ಲೂಕು, ಕೋಲಾರ ಜಿಲ್ಲೆ, ಇದು ತನ್ನ 
ಕಾರ್ಯವನ್ನು ಸಂಘದ ಬೈಲಾ ರೀತ್ಯಾ ನಡೆಸದಂತೆ ಸ್ಥಗಿತಗೊಂಡಿರುತ್ತದೆ. ಸದರಿ ಸಂಘದ ಕಛೇರಿ ವಿಳಾಸ, ದಾಖಲಾತಿಗಳು ಮತ್ತು ಆಡಳಿತ ಮಂಡಳಿ 
ವಿವರಗಳು ಸಹ ಇಲ್ಲದಂತೆ ಇರುವುದರಿಂದ ಮತ್ತು ಸಂಘವು ಸಂಪೂರ್ಣವಾಗಿ ನಿಷ್ಠ್ರಿಯಗೊಂಡಿರುವುದರಿಂದ ಹಾಗೂ ಸದರಿ ಸಂಘವು ಹಲವಾರು 
ವರ್ಷಗಳಿಂದ ವಾರ್ಷಿಕ ಮಹಾಸಭೆಯನ್ನು, ಆಡಳಿತ ಮಂಡಳಿ ಚುನಾವಣೆಯನ್ನು ನಡೆಸದಂತೆ ಇರುವುದರಿಂದ ಸದರಿ ಸಂಘವನ್ನು ಯಣ ಸಮಾಪನೆಗೆ 
ಒಳಪಡಿಸಿ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಲಾಗುವುದೆಂದು ಹಾಗೂ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ಸದಸ್ಕರಾಗಲಿ, ಸಂಘದ ಆಡಳಿತ 
ಮಂಡಳಿಯವರಾಗಲಿ ಪತ್ರಿಕೆಯಲ್ಲಿ ಪ್ರಕಟಿಸಿದ 15 ದಿವಸಗಳೊಳಗಾಗಿ ಸಲ್ಲಿಸುವಂತೆ ಉಲ್ಲೇಖದಲ್ಲಿ ಪ್ರಕಟಿಸಲಾಗಿರುತ್ತದೆ. ಆದರೆ ಸಂಘದ 
ಸದಸ್ಯರಿಂದಾಗಲಿ ಅಥವಾ ಆಡಳಿತ ಮಂಡಳಿಯವರಿಂದಾಗಲಿ ಸಂಘವನ್ನು ಸಮಾಪನೆಗೆ ಒಳಪಡಿಸುವ ಸಂಬಂಧ ಯಾವುದೇ ಆಕ್ಷೇಪಣೆಗಳು 
ಬಂದಿರುವುದಿಲ್ಲ. ಆದುದರಿಂದ ಸಂಘದ ಸದಸ್ಯರು ಈ ಸಂಘವನ್ನು ಮುಂದುವರೆಸುವುದರಲ್ಲಿ ಆಸಕ್ತಿ ಇಲ್ಲದಂತೆ ಇರುವುದು ಸ್ಪಷ್ಟವಾಗಿರುತ್ತದೆ. 

ಆದುದರಿಂದ ಸದರಿ ಸಂಘವನ್ನು ಮುಂದುವರೆಸಿಕೊಂಡು ಹೋಗುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನವಿಲ್ಲದಂತೆ ಇರುವುದರಿಂದ 
ಹಾಗೂ ಯಣಸಮಾಪನೆಗೆ ಒಳಪಡಿಸಿ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಲು ಸದಸ್ಯರಿಂದ ಯಾವುದೇ ಆಕ್ಷೇಪಣೆ ಸಹ ಇಲ್ಲದಂತೆ 
ಇರುವುದರಿಂದ ಪತ್ರಿಕೆಯ ಪ್ರಕಟಣೆಯ ಹಿನ್ನೆಲೆಯಲ್ಲಿ ಸಂಘವನ್ನು ಯಣ ಸಮಾಪನೆಗೆ ಒಳಪಡಿಸುವುದು ಸೂಕ್ತವೆಂದು ಪರಿಗಣಿಸಿ ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಗಿನಂತೆ ಆದೇಶವನ್ನು ಹೊರಡಿಸಿದೆ. 

ಆದೇಶ 

ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 720)(ಬಿ) ಅನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ69: ಸಿಎಲ್‌ಎಂ:2001 ದಿನಾಂಕ:21.11.2001ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಪ್ರಯೋಗಿಸಿ 
ಶ್ರೀ ಶಶಿಧರ ಎಲೆ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ ಆದ ನಾನು ದೊಡ್ಡನಂಚರ್ಲು ಹಾಲು ಉತ್ಪಾದಕರ ಸಹಕಾರ 
ಸಂಘ ನಿ., ದೊಡ್ಡನಂಚರ್ಲು, ಗುಡಿಬಂಡೆ ತಾಲ್ಲೂಕು, ಕೋಲಾರ ಜಿಲ್ಲೆ ಈ ಸಂಘವನ್ನು ಯಣಸಮಾಪನೆಗೊಳಪಡಿಸಿ ಸಂಘಕ್ಕೆ ಸಹಕಾರ ಅಭಿವೃದ್ಧಿ 
ಅಧಿಕಾರಿ, ಗುಡಿಬಂಡೆ ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶವನ್ನು ಹೊಡಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ 3 
ತಿಂಗಳ ಒಳಗೆ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸ್ವಸಹಿ ಈ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ:25.08.2005ರಂದು ಹೊರಡಿಸಿದೆ. 

ಶಶಿಧರ ಎಲೆ 
ಪಿ.ಆರ್‌.1481 ಸಹಕಾರ ಸಂಘಗಳ ಉಪನಿಬಂಧಕರು, 
ಕೋಲಾರ ಜಿಲ್ಲೆ, ಕೋಲಾರ. 


ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ ಕೋಲಾರ 
ಸಂಖ್ಯೆ:ಡಿಆರ್‌ಕೆ: ಎಲ್‌ಕ್ಕೂಡಿ:ಸಿಆರ್‌.6:2005-06, ದಿನಾಂಕ:25ನೇ ಆಗಸ್ಟ್‌, 2005 
ವಿಷಯ : ಕಾರ್ಯವನ್ನು ನಿರ್ವಹಿಸದಂತೆ ಸ್ಥಗಿತಗೊಂಡಿರುವ ಗುಡಿಬಂಡೆ ತಾಲ್ಲೂಕು ಗುಂಡ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ 
ನಿ, ಗುಂಡ್ಲಹಳ್ಳಿ ಈ ಸಹಕಾರ ಸಂಘವನ್ನು ಯಣಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ 
ಮಾಡುವ ಬಗ್ಗೆ. 
ಉಲ್ಲೇಖ : ಸ್ಥಳೀಯ ಪತ್ರಿಕೆಯಾದ ಕೋಲಾರ ಪತ್ರಿಕೆಯಲ್ಲಿ ದಿನಾಂಕ: 31.03.2005ರಂದು ಹೊರಡಿಸಿರುವ ಪ್ರಕಟಣೆಯ ರೀತ್ಯಾ. 


೧೪೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧ ೨೦೦೫ ಭಾಗ - ೩ 





ಪ್ರಸ್ತಾವನೆ: 

ಗುಂಡ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಗುಂಡ್ಲಹಳ್ಳಿ, ಗುಡಿಬಂಡೆ ತಾಲ್ಲೂಕು, ಕೋಲಾರ ಜಿಲ್ಲೆ, ಇದು ತನ್ನ ಕಾರ್ಯವನ್ನು 
ಸಂಘದ ಬೈಲಾ ರೀತ್ಯಾ ನಡೆಸದಂತೆ ಸ್ಥಗಿತಗೊಂಡಿರುತ್ತದೆ. ಸದರಿ ಸಂಘದ ಕಛೇರಿ ವಿಳಾಸ, ದಾಖಲಾತಿಗಳು ಮತ್ತು ಆಡಳಿತ ಮಂಡಳಿ ವಿವರಗಳು 
ಸಹ ಇಲ್ಲದಂತೆ ಇರುವುದರಿಂದ ಮತ್ತು ಸಂಘವು ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿರುವುದರಿಂದ ಹಾಗೂ ಸದರಿ ಸಂಘವು ಹಲವಾರು ವರ್ಷಗಳಿಂದ 
ವಾರ್ಷಿಕ ಮಹಾಸಭೆಯನ್ನು, ಆಡಳಿತ ಮಂಡಳಿ ಚುನಾವಣೆಯನ್ನು ನಡೆಸದಂತೆ ಇರುವುದರಿಂದ ಸದರಿ ಸಂಘವನ್ನು ಯಣ ಸಮಾಪನೆಗೆ ಒಳಪಡಿಸಿ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಲಾಗುವುದೆಂದು ಹಾಗೂ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ಸದಸ್ಯರಾಗಲಿ, ಸಂಘದ ಆಡಳಿತ ಮಂಡಳಿಯವರಾಗಲಿ 
ಪತ್ರಿಕೆಯಲ್ಲಿ ಪ್ರಕಟಿಸಿದ 15 ದಿವಸಗಳೊಳಗಾಗಿ ಸಲ್ಲಿಸುವಂತೆ ಉಲ್ಲೇಖದಲ್ಲಿ ಪ್ರಕಟಿಸಲಾಗಿರುತ್ತದೆ. ಆದರೆ ಸಂಘದ ಸದಸ್ಯರಿಂದಾಗಲಿ ಅಥವಾ 
ಆಡಳಿತ ಮಂಡಳಿಯವರಿಂದಾಗಲಿ ಸಂಘವನ್ನು ಸಮಾಪನೆಗೆ ಒಳಪಡಿಸುವ ಸಂಬಂಧ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಆದುದರಿಂದ 
ಸಂಘದ ಸದಸ್ಯರು ಈ ಸಂಘವನ್ನು ಮುಂದುವರೆಸುವುದರಲ್ಲಿ ಆಸಕ್ತಿ ಇಲ್ಲದಂತೆ ಇರುವುದು ಸ್ಪಷ್ಟವಾಗಿರುತ್ತದೆ. 

ಆದುದರಿಂದ ಸದರಿ ಸಂಘವನ್ನು ಮುಂದುವರೆಸಿಕೊಂಡು ಹೋಗುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನವಿಲ್ಲದಂತೆ ಇರುವುದರಿಂದ 
ಹಾಗೂ ಯಣಸಮಾಪನೆಗೆ ಒಳಪಡಿಸಿ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಲು ಸದಸ್ಯರಿಂದ ಯಾವುದೇ ಆಕ್ಷೇಪಣೆ ಸಹ ಇಲ್ಲದಂತೆ 
ಇರುವುದರಿಂದ ಪತ್ರಿಕೆಯ ಪ್ರಕಟಣೆಯ ಹಿನ್ನೆಲೆಯಲ್ಲಿ ಸಂಘವನ್ನು ಯಣ ಸಮಾಪನೆಗೆ ಒಳಪಡಿಸುವುದು ಸೂಕ್ತವೆಂದು ಪರಿಗಣಿಸಿ ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಗಿನಂತೆ ಆದೇಶವನ್ನು ಹೊರಡಿಸಿದೆ. 

ಆದೇಶ 

ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 720)(ಬಿ) ಅನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ69: ಸಿಎಲ್‌ಎಂ:2001 ದಿನಾಂಕ:21.11.-2001ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಪ್ರಯೋಗಿಸಿ 
ಶ್ರೀ ಶಶಿಧರ ಎಲೆ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಗುಂಡ್ಸುಹಳ್ಳಿ ಹಾಲು ಉತ್ಪಾದಕರ ಸಹಕಾರ 
ಸಂಘ ನಿ., ಗುಂಡ್ಲಹಳ್ಳಿ, ಗುಡಿಬಂಡೆ ತಾಲ್ಲೂಕು, ಕೋಲಾರ ಜಿಲ್ಲೆ ಈ ಸಂಘವನ್ನು ಖುಣಸಮಾಪನೆಗೊಳಪಡಿಸಿ ಸಂಘಕ್ಕೆ ಸಹಕಾರ ಅಭಿವೃದ್ಧಿ 
ಅಧಿಕಾರಿ, ಗುಡಿಬಂಡೆ ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶವನ್ನು ಹೊಡಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ 3 
ತಿಂಗಳ ಒಳಗೆ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸ್ವಸಹಿ ಈ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ:25.08.2005ರಂದು ಹೊಡಡಿಸಿದೆ. 

ಶಶಿಧರ ಎಲೆ 
ಪಿ.ಆರ್‌.1482 ಸಹಕಾರ ಸಂಘಗಳ ಉಪನಿಬಂಧಕರು, 
ಕೋಲಾರ ಜಿಲ್ಲೆ, ಕೋಲಾರ. 


ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ ಕೋಲಾರ 
ಸಂಖ್ಯೆ:ಡಿಆರ್‌ಕೆ: ಎಲ್‌ಕ್ಕೂಡಿ:ಸಿಆರ್‌.7:2005-06, ದಿನಾಂಕ:25ನೇ ಆಗಸ್ಟ್‌, 2005 
ವಿಷಯ : ಕಾರ್ಯವನ್ನು ನಿರ್ವಹಿಸದಂತೆ ಸ್ಥಗಿತಗೊಂಡಿರುವ ಗುಡಿಬಂಡೆ ತಾಲ್ಲೂಕು ಲಕ್ಕೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ 
ನಿ, ಲಕ್ಕೇನಹಳ್ಳಿ ಈ ಸಹಕಾರ ಸಂಘವನ್ನು ಖಣಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ 
ಮಾಡುವ ಬಗ್ಗೆ. 
ಉಲ್ಲೇಖ : ಸ್ಥಳೀಯ ಪತ್ರಿಕೆಯಾದ ಕೋಲಾರ ಪತ್ರಿಕೆಯಲ್ಲಿ ದಿನಾಂಕ: 31.03.2005ರಂದು ಹೊರಡಿಸಿರುವ ಪ್ರಕಟಣೆಯ ರೀತ್ಯಾ. 


ಲಕ್ಕೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಲಕ್ಕೇನಹಳ್ಳಿ, ಗುಡಿಬಂಡೆ ತಾಲ್ಲೂಕು, ಕೋಲಾರ ಜಿಲ್ಲೆ, ಇದು ತನ್ನ ಕಾರ್ಯವನ್ನು 
ಸಂಘದ ಬೈಲಾ ರೀತ್ಯಾ ನಡೆಸದಂತೆ ಸ್ಥಗಿತಗೊಂಡಿರುತ್ತದೆ. ಸದರಿ ಸಂಘದ ಕಛೇರಿ ವಿಳಾಸ, ದಾಖಲಾತಿಗಳು ಮತ್ತು ಆಡಳಿತ ಮಂಡಳಿ ವಿವರಗಳು 
ಸಹ ಇಲ್ಲದಂತೆ ಇರುವುದರಿಂದ ಮತ್ತು ಸಂಘವು ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿರುವುದರಿಂದ ಹಾಗೂ ಸದರಿ ಸಂಘವು ಹಲವಾರು ವರ್ಷಗಳಿಂದ 
ವಾರ್ಷಿಕ ಮಹಾಸಭೆಯನ್ನು, ಆಡಳಿತ ಮಂಡಳಿ ಚುನಾವಣೆಯನ್ನು ನಡೆಸದಂತೆ ಇರುವುದರಿಂದ ಸದರಿ ಸಂಘವನ್ನು ಯಣ ಸಮಾಪನೆಗೆ ಒಳಪಡಿಸಿ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಲಾಗುವುದೆಂದು ಹಾಗೂ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ಸದಸ್ಯರಾಗಲಿ, ಸಂಘದ ಆಡಳಿತ ಮಂಡಳಿಯವರಾಗಲಿ 
ಪತ್ರಿಕೆಯಲ್ಲಿ ಪ್ರಕಟಿಸಿದ 15 ದಿವಸಗಳೊಳಗಾಗಿ ಸಲ್ಲಿಸುವಂತೆ ಉಲ್ಲೇಖದಲ್ಲಿ ಪ್ರಕಟಿಸಲಾಗಿರುತ್ತದೆ. ಆದರೆ ಸಂಘದ ಸದಸ್ಯರಿಂದಾಗಲಿ ಅಥವಾ 
ಆಡಳಿತ ಮಂಡಳಿಯವರಿಂದಾಗಲಿ ಸಂಘವನ್ನು ಸಮಾಪನೆಗೆ ಒಳಪಡಿಸುವ ಸಂಬಂಧ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಆದುದರಿಂದ 
ಸಂಘದ ಸದಸ್ಯರು ಈ ಸಂಘವನ್ನು ಮುಂದುವರೆಸುವುದರಲ್ಲಿ ಆಸಕ್ತಿ ಇಲ್ಲದಂತೆ ಇರುವುದು ಸ್ಪಷ್ಟವಾಗಿರುತ್ತದೆ. 

ಆದುದರಿಂದ ಸದರಿ ಸಂಘವನ್ನು ಮುಂದುವರೆಸಿಕೊಂಡು ಹೋಗುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನವಿಲ್ಲದಂತೆ ಇರುವುದರಿಂದ 
ಹಾಗೂ ಯಣಸಮಾಪನೆಗೆ ಒಳಪಡಿಸಿ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಲು ಸದಸ್ಯರಿಂದ ಯಾವುದೇ ಆಕ್ಷೇಪಣೆ ಸಹ ಇಲ್ಲದಂತೆ 
ಇರುವುದರಿಂದ ಪತ್ರಿಕೆಯ ಪ್ರಕಟಣೆಯ ಹಿನ್ನೆಲೆಯಲ್ಲಿ ಸಂಘವನ್ನು ಯಣ ಸಮಾಪನೆಗೆ ಒಳಪಡಿಸುವುದು ಸೂಕ್ತವೆಂದು ಪರಿಗಣಿಸಿ ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಗಿನಂತೆ ಆದೇಶವನ್ನು ಹೊರಡಿಸಿದೆ. 

ಆದೇಶ 

ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 720)(ಬಿ) ಅನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ69: ಸಿಎಲ್‌ಎಂ:2001 ದಿನಾಂಕ:21.11.2001ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಪ್ರಯೋಗಿಸಿ 
ಶ್ರೀ ಶಶಿಧರ ಎಲೆ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ ಆದ ನಾನು ಲಕ್ಕೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ 
ಸಂಘ ನಿ., ಲಕ್ಕೇನಹಳ್ಳಿ, ಗುಡಿಬಂಡೆ ತಾಲ್ಲೂಕು, ಕೋಲಾರ ಜಿಲ್ಲೆ ಈ ಸಂಘವನ್ನು ಯಣಸಮಾಪನೆಗೊಳಪಡಿಸಿ ಸಂಘಕ್ಕೆ ಸಹಕಾರ ಅಭಿವೃದ್ಧಿ 
ಅಧಿಕಾರಿ, ಗುಡಿಬಂಡೆ ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶವನ್ನು ಹೊಡಡಿಸಿರುತ್ತೇನೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧ ೨೦೦೫ ೧೪೩೧ 





ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ 3 
ತಿಂಗಳ ಒಳಗೆ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲು ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಈ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ:25.08.2005ರಂದು ಹೊರಡಿಸಿದೆ. 
ಶಶಿಧರ ಎಲೆ 
ಪಿ.ಆರ್‌.1483 ಸಹಕಾರ ಸಂಘಗಳ ಉಪನಿಬಂಧಕರು, 
ಕೋಲಾರ ಜಿಲ್ಲೆ, ಕೋಲಾರ. 


ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ ಕೋಲಾರ 
ಸಂಖ್ಯೆ:ಡಿಆರ್‌ಕೆ: ಎಲ್‌ಕ್ಕೂಡಿ:ಸಿಆರ್‌.8:2005-06, ದಿನಾಂಕ:25ನೇ ಆಗಸ್ಟ್‌, 2005 
ವಿಷಯ : ಕಾರ್ಯವನ್ನು ನಿರ್ವಹಿಸದಂತೆ ಸ್ಥಗಿತಗೊಂಡಿರುವ ಗುಡಿಬಂಡೆ ತಾಲ್ಲೂಕು ಖಾದಿ ರೇಷ್ಮೆ ನೇಕಾರರ ತಯಾರಕರ ಹಾಗೂ 
ಮಾರ್ಕೆಟಿಂಗ್‌ ಸಹಕಾರ ಸಂಘ ನಿ, ಈ ಸಹಕಾರ ಸಂಘವನ್ನು ಖುಣಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ : ಸ್ಥಳೀಯ ಪತ್ರಿಕೆಯಾದ ಕೋಲಾರ ಪತ್ರಿಕೆಯಲ್ಲಿ ದಿನಾಂಕ: 31.03.2005ರಂದು ಹೊರಡಿಸಿರುವ ಪ್ರಕಟಣೆಯ ರೀತ್ಯಾ. 


ಖಾದಿ ರೇಷ್ಮೆ ನೇಕಾರರ ತಯಾರಕರ ಹಾಗೂ ಮಾರ್ಕೆಟಿಂಗ್‌ ಸಹಕಾರ ಸಂಘ ನಿ., ಗುಡಿಬಂಡೆ ತಾಲ್ಲೂಕು, ಕೋಲಾರ ಜಿಲ್ಲೆ ಇದು ತನ್ನ 
ಕಾರ್ಯವನ್ನು ಸಂಘದ ಬೈಲಾ ರೀತ್ಯಾ ನಡೆಸದಂತೆ ಸ್ಥಗಿತಗೊಂಡಿರುತ್ತದೆ. ಸದರಿ ಸಂಘದ ಕಛೇರಿ ವಿಳಾಸ, ದಾಖಲಾತಿಗಳು ಮತ್ತು ಆಡಳಿತ ಮಂಡಳಿ 
ವಿವರಗಳು ಸಹ ಇಲ್ಲದಂತೆ ಇರುವುದರಿಂದ ಮತ್ತು ಸಂಘವು ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿರುವುದರಿಂದ ಹಾಗೂ ಸದರಿ ಸಂಘವು ಹಲವಾರು 
ವರ್ಷಗಳಿಂದ ವಾರ್ಷಿಕ ಮಹಾಸಭೆಯನ್ನು, ಆಡಳಿತ ಮಂಡಳಿ ಚುನಾವಣೆಯನ್ನು ನಡೆಸದಂತೆ ಇರುವುದರಿಂದ ಸದರಿ ಸಂಘವನ್ನು ಯಣ ಸಮಾಪನೆಗೆ 
ಒಳಪಡಿಸಿ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಲಾಗುವುದೆಂದು ಹಾಗೂ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ಸದಸ್ಯರಾಗಲಿ, ಸಂಘದ ಆಡಳಿತ 
ಮಂಡಳಿಯವರಾಗಲಿ ಪತ್ರಿಕೆಯಲ್ಲಿ ಪ್ರಕಟಿಸಿದ 15 ದಿವಸಗಳೊಳಗಾಗಿ ಸಲ್ಲಿಸುವಂತೆ ಉಲ್ಲೇಖದಲ್ಲಿ ಪ್ರಕಟಿಸಲಾಗಿರುತ್ತದೆ. ಆದರೆ ಸಂಘದ 
ಸದಸ್ಯರಿಂದಾಗಲಿ ಅಥವಾ ಆಡಳಿತ ಮಂಡಳಿಯವರಿಂದಾಗಲಿ ಸಂಘವನ್ನು ಸಮಾಪನೆಗೆ ಒಳಪಡಿಸುವ ಸಂಬಂಧ ಯಾವುದೇ ಆಕ್ಷೇಪಣೆಗಳು 
ಬಂದಿರುವುದಿಲ್ಲ. ಆದುದರಿಂದ ಸಂಘದ ಸದಸ್ಯರು ಈ ಸಂಘವನ್ನು ಮುಂದುವರೆಸುವುದರಲ್ಲಿ ಆಸಕ್ತಿ ಇಲ್ಲದಂತೆ ಇರುವುದು ಸ್ಪಷ್ಟವಾಗಿರುತ್ತದೆ. 

ಆದುದರಿಂದ ಸದರಿ ಸಂಘವನ್ನು ಮುಂದುವರೆಸಿಕೊಂಡು ಹೋಗುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನವಿಲ್ಲದಂತೆ ಇರುವುದರಿಂದ 
ಹಾಗೂ ಖಣಸಮಾಪನೆಗೆ ಒಳಪಡಿಸಿ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಲು ಸದಸ್ಯರಿಂದ ಯಾವುದೇ ಆಕ್ಷೇಪಣೆ ಸಹ ಇಲ್ಲದಂತೆ 
ಇರುವುದರಿಂದ ಪತ್ರಿಕೆಯ ಪ್ರಕಟಣೆಯ ಹಿನ್ನೆಲೆಯಲ್ಲಿ ಸಂಘವನ್ನು ಯಣ ಸಮಾಪನೆಗೆ ಒಳಪಡಿಸುವುದು ಸೂಕ್ತವೆಂದು ಪರಿಗಣಿಸಿ ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಗಿನಂತೆ ಆದೇಶವನ್ನು ಹೊಡಡಿಸಿದೆ. 

ಆದೇಶ 

ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72(2)(ಬಿ) ಅನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ69: ಸಿಎಲ್‌ಎಂ:2001 ದಿನಾಂಕ:21.11.2001ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಪ್ರಯೋಗಿಸಿ 
ಶ್ರೀ ಶಶಿಧರ ಎಲೆ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಖಾದಿ ರೇಷ್ಮೆ ನೇಕಾರರ ತಯಾರಕರ ಹಾಗೂ 
ಮಾರ್ಕೆಟಿಂಗ್‌ ಸಹಕಾರ ಸಂಘ ನಿ., ಗುಡಿಬಂಡೆ ತಾಲ್ಲೂಕು, ಕೋಲಾರ ಜಿಲ್ಲೆ ಈ ಸಂಘವನ್ನು ಯಣಸಮಾಪನೆಗೊಳಪಡಿಸಿ ಸಂಘಕ್ಕೆ ಸಹಕಾರ 
ಅಭಿವೃದ್ಧಿ ಅಧಿಕಾರಿ, ಗುಡಿಬಂಡೆ ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ 3 
ತಿಂಗಳ ಒಳಗೆ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸ್ವಸಹಿ ಈ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ:25.08.2005ರಂದು ಹೊರಡಿಸಿದೆ. 

ಶಶಿಧರ ಎಲೆ 
ಪಿ.ಆರ್‌.1484 ಸಹಕಾರ ಸಂಘಗಳ ಉಪನಿಬಂಧಕರು, 
ಕೋಲಾರ ಜಿಲ್ಲೆ, ಕೋಲಾರ. 


ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ ಕೋಲಾರ 
ಸಂಖ್ಯೆ:ಡಿಆರ್‌ಕೆ: ಎಲ್‌ಕ್ಕೂಡಿ:ಸಿಆರ್‌ .10:2005-06, ದಿನಾಂಕ:25ನೇ ಆಗಸ್ಟ್‌, 2005 
ವಿಷಯ : ಕಾರ್ಯವನ್ನು ನಿರ್ವಹಿಸದಂತೆ ಸ್ಥಗಿತಗೊಂಡಿರುವ ಬಾಗೇಪಲ್ಲಿ ತಾಲ್ಲೂಕು ಪಟ್ಟವಾರಪಲ್ಲಿ ಹಾಲು ಉತ್ಪಾದಕರ ಸಹಕಾರ 
ಸಂಘ ನಿ., ಪಟ್ಟವಾರಪಲ್ಲಿ ಈ ಸಹಕಾರ ಸಂಘವನ್ನು ಯುಣಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು 
ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ : ಸ್ಥಳೀಯ ಪತ್ರಿಕೆಯಾದ ಕೋಲಾರ ಪತ್ರಿಕೆಯಲ್ಲಿ ದಿನಾಂಕ: 31.03.2005ರಂದು ಹೊರಡಿಸಿರುವ ಪ್ರಕಟಣೆಯ ರೀತ್ಯಾ. 


ಪಟ್ಟವಾರಪಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಪಟ್ಟವಾರಪಲ್ಲಿ, ಬಾಗೇಪಲ್ಲಿ ತಾಲ್ಲೂಕು, ಕೋಲಾರ ಜಿಲ್ಲೆ, ಇದು ತನ್ನ 
ಕಾರ್ಯವನ್ನು ಸಂಘದ ಬೈಲಾ ರೀತ್ಯಾ ನಡೆಸದಂತೆ ಸ್ಥಗಿತಗೊಂಡಿರುತ್ತದೆ. ಸದರಿ ಸಂಘದ ಕಛೇರಿ ವಿಳಾಸ, ದಾಖಲಾತಿಗಳು ಮತ್ತು ಆಡಳಿತ ಮಂಡಳಿ 
ವಿವರಗಳು ಸಹ ಇಲ್ಲದಂತೆ ಇರುವುದರಿಂದ ಮತ್ತು ಸಂಘವು ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿರುವುದರಿಂದ ಹಾಗೂ ಸದರಿ ಸಂಘವು ಹಲವಾರು 
ವರ್ಷಗಳಿಂದ ವಾರ್ಷಿಕ ಮಹಾಸಭೆಯನ್ನು, ಆಡಳಿತ ಮಂಡಳಿ ಚುನಾವಣೆಯನ್ನು ನಡೆಸದಂತೆ ಇರುವುದರಿಂದ ಸದರಿ ಸಂಘವನ್ನು ಯಣ ಸಮಾಪನೆಗೆ 
ಒಳಪಡಿಸಿ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಲಾಗುವುದೆಂದು ಹಾಗೂ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ಸದಸ್ಯರಾಗಲಿ, ಸಂಘದ ಆಡಳಿತ 


೧೪೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧ ೨೦೦೫ ಭಾಗ - ೩ 





ಮಂಡಳಿಯವರಾಗಲಿ ಪತ್ರಿಕೆಯಲ್ಲಿ ಪ್ರಕಟಿಸಿದ 15 ದಿವಸಗಳೊಳಗಾಗಿ ಸಲ್ಲಿಸುವಂತೆ ಉಲ್ಲೇಖದಲ್ಲಿ ಪ್ರಕಟಿಸಲಾಗಿರುತ್ತದೆ. ಆದರೆ ಸಂಘದ 
ಸದಸ್ಯರಿಂದಾಗಲಿ ಅಥವಾ ಆಡಳಿತ ಮಂಡಳಿಯವರಿಂದಾಗಲಿ ಸಂಘವನ್ನು ಸಮಾಪನೆಗೆ ಒಳಪಡಿಸುವ ಸಂಬಂಧ ಯಾವುದೇ ಆಕ್ಷೇಪಣೆಗಳು 
ಬಂದಿರುವುದಿಲ್ಲ. ಆದುದರಿಂದ ಸಂಘದ ಸದಸ್ಯರು ಈ ಸಂಘವನ್ನು ಮುಂದುವರೆಸುವುದರಲ್ಲಿ ಆಸಕ್ತಿ ಇಲ್ಲದಂತೆ ಇರುವುದು ಸ್ಪಷ್ಟವಾಗಿರುತ್ತದೆ. 

ಆದುದರಿಂದ ಸದರಿ ಸಂಘವನ್ನು ಮುಂದುವರೆಸಿಕೊಂಡು ಹೋಗುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನವಿಲ್ಲದಂತೆ ಇರುವುದರಿಂದ 
ಹಾಗೂ ಯಣಸಮಾಪನೆಗೆ ಒಳಪಡಿಸಿ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಲು ಸದಸ್ಯರಿಂದ ಯಾವುದೇ ಆಕ್ಷೇಪಣೆ ಸಹ ಇಲ್ಲದಂತೆ 
ಇರುವುದರಿಂದ ಪತ್ರಿಕೆಯ ಪ್ರಕಟಣೆಯ ಹಿನ್ನೆಲೆಯಲ್ಲಿ ಸಂಘವನ್ನು ಯಣ ಸಮಾಪನೆಗೆ ಒಳಪಡಿಸುವುದು ಸೂಕ್ತವೆಂದು ಪರಿಗಣಿಸಿ ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಗಿನಂತೆ ಆದೇಶವನ್ನು ಹೊರಡಿಸಿದೆ. 

ಆದೇಶ 

ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 720)(ಬಿ) ಅನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ69: ಸಿಎಲ್‌ಎಂ:2001 ದಿನಾಂಕ:21.11.2001ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಪ್ರಯೋಗಿಸಿ 
ಶ್ರೀ ಶಶಿಧರ ಎಲೆ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಪಟ್ಟವಾರಪಲ್ಲಿ ಹಾಲು ಉತ್ಪಾದಕರ ಸಹಕಾರ 
ಸಂಘ ನಿ., ಪಟ್ಟವಾರಪಲ್ಲಿ, ಬಾಗೇಪಲ್ಲಿ ತಾಲ್ಲೂಕು, ಕೋಲಾರ ಜಿಲ್ಲೆ ಈ ಸಂಘವನ್ನು ಬಣಸಮಾಪನೆಗೊಳಪಡಿಸಿ ಸಂಘಕ್ಕೆ ಮಾರಾಟಾಧಿಕಾರಿಗಳು, 
ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬಾಗೇಪಲ್ಲಿ ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ 3 
ತಿಂಗಳ ಒಳಗೆ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸ್ವಸಹಿ ಈ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ:25.08.2005ರಂದು ಹೊರಡಿಸಿದೆ. 

ಶಶಿಧರ ಎಲೆ 
ಪಿ.ಆರ್‌.1485 ಸಹಕಾರ ಸಂಘಗಳ ಉಪನಿಬಂಧಕರು, 
ಕೋಲಾರ ಜಿಲ್ಲೆ, ಕೋಲಾರ. 


ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ ಕೋಲಾರ 
ಸಂಖ್ಯೆ:ಡಿಆರ್‌ಕೆ: ಎಲ್‌ಕ್ಕೂಡಿ:ಸಿಆರ್‌.11:2005-06, ದಿನಾಂಕ:25ನೇ ಆಗಸ್ಟ್‌, 2005 
ವಿಷಯ : ಕಾರ್ಯವನ್ನು ನಿರ್ವಹಿಸದಂತೆ ಸ್ಥಗಿತಗೊಂಡಿರುವ ಬಾಗೇಪಲ್ಲಿ ತಾಲ್ಲೂಕು ಪ್ರಗತಿ ಕೋಳಿ ಉತ್ಪನ್ನಗಳ ಮತ್ತು ಮಾರಾಟ 
ಸಹಕಾರ ಸಂಘ ನಿ., ಈ ಸಹಕಾರ ಸಂಘವನ್ನು ಯಣಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ 
ಮಾಡುವ ಬಗ್ಗೆ. 
ಉಲ್ಲೇಖ : ಸ್ಥಳೀಯ ಪತ್ರಿಕೆಯಾದ ಕೋಲಾರ ಪತ್ರಿಕೆಯಲ್ಲಿ ದಿನಾಂಕ: 31.03.2005ರಂದು ಹೊರಡಿಸಿರುವ ಪ್ರಕಟಣೆಯ ರೀತ್ಯಾ. 


ಪ್ರಗತಿ ಕೋಳಿ ಉತ್ಪನ್ನಗಳ ಮತ್ತು ಮಾರಾಟ ಸಹಕಾರ ಸಂಘ ನಿ., ಬಾಗೇಪಲ್ಲಿ ತಾಲ್ಲೂಕು, ಕೋಲಾರ ಜಿಲ್ಲೆ, ಇದು ತನ್ನ ಕಾರ್ಯವನ್ನು 
ಸಂಘದ ಬೈಲಾ ರೀತ್ಯಾ ನಡೆಸದಂತೆ ಸ್ಥಗಿತಗೊಂಡಿರುತ್ತದೆ. ಸದರಿ ಸಂಘದ ಕಛೇರಿ ವಿಳಾಸ, ದಾಖಲಾತಿಗಳು ಮತ್ತು ಆಡಳಿತ ಮಂಡಳಿ ವಿವರಗಳು 
ಸಹ ಇಲ್ಲದಂತೆ ಇರುವುದರಿಂದ ಮತ್ತು ಸಂಘವು ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿರುವುದರಿಂದ ಹಾಗೂ ಸದರಿ ಸಂಘವು ಹಲವಾರು ವರ್ಷಗಳಿಂದ 
ವಾರ್ಷಿಕ ಮಹಾಸಭೆಯನ್ನು, ಆಡಳಿತ ಮಂಡಳಿ ಚುನಾವಣೆಯನ್ನು ನಡೆಸದಂತೆ ಇರುವುದರಿಂದ ಸದರಿ ಸಂಘವನ್ನು ಯಣ ಸಮಾಪನೆಗೆ ಒಳಪಡಿಸಿ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಲಾಗುವುದೆಂದು ಹಾಗೂ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ಸದಸ್ಯರಾಗಲಿ, ಸಂಘದ ಆಡಳಿತ ಮಂಡಳಿಯವರಾಗಲಿ 
ಪತ್ರಿಕೆಯಲ್ಲಿ ಪ್ರಕಟಿಸಿದ 15 ದಿವಸಗಳೊಳಗಾಗಿ ಸಲ್ಲಿಸುವಂತೆ ಉಲ್ಲೇಖದಲ್ಲಿ ಪ್ರಕಟಿಸಲಾಗಿರುತ್ತದೆ. ಆದರೆ ಸಂಘದ ಸದಸ್ಯರಿಂದಾಗಲಿ ಅಥವಾ 
ಆಡಳಿತ ಮಂಡಳಿಯವರಿಂದಾಗಲಿ ಸಂಘವನ್ನು ಸಮಾಪನೆಗೆ ಒಳಪಡಿಸುವ ಸಂಬಂಧ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಆದುದರಿಂದ 
ಸಂಘದ ಸದಸ್ಯರು ಈ ಸಂಘವನ್ನು ಮುಂದುವರೆಸುವುದರಲ್ಲಿ ಆಸಕ್ತಿ ಇಲ್ಲದಂತೆ ಇರುವುದು ಸ್ಪಷ್ಟವಾಗಿರುತ್ತದೆ. 

ಆದುದರಿಂದ ಸದರಿ ಸಂಘವನ್ನು ಮುಂದುವರೆಸಿಕೊಂಡು ಹೋಗುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನವಿಲ್ಲದಂತೆ ಇರುವುದರಿಂದ 
ಹಾಗೂ ಯಣಸಮಾಪನೆಗೆ ಒಳಪಡಿಸಿ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಲು ಸದಸ್ಯರಿಂದ ಯಾವುದೇ ಆಕ್ಷೇಪಣೆ ಸಹ ಇಲ್ಲದಂತೆ 
ಇರುವುದರಿಂದ ಪತ್ರಿಕೆಯ ಪ್ರಕಟಣೆಯ ಹಿನ್ನೆಲೆಯಲ್ಲಿ ಸಂಘವನ್ನು ಯಣ ಸಮಾಪನೆಗೆ ಒಳಪಡಿಸುವುದು ಸೂಕ್ತವೆಂದು ಪರಿಗಣಿಸಿ ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಗಿನಂತೆ ಆದೇಶವನ್ನು ಹೊರಡಿಸಿದೆ. 

ಆದೇಶ 

ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72(2)(ಬಿ) ಅನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ69: ಸಿಎಲ್‌ಎಂ:2001 ದಿನಾಂಕ:21.11.2001ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಪ್ರಯೋಗಿಸಿ 
ಶ್ರೀ ಶಶಿಧರ ಎಲೆ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ ಆದ ನಾನು ಪ್ರಗತಿ ಕೋಳಿ ಉತ್ಪನ್ನಗಳ ಮತ್ತು ಮಾರಾಟ 
ಸಹಕಾರ ಸಂಘ ನಿ., ಬಾಗೇಪಲ್ಲಿ ತಾಲ್ಲೂಕು, ಕೋಲಾರ ಜಿಲ್ಲೆ, ಈ ಸಂಘವನ್ನು ಯಣಸಮಾಪನೆಗೊಳಪಡಿಸಿ ಸಂಘಕ್ಕೆ ಮಾರಾಟಾಧಿಕಾರಿಗಳು, 
ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬಾಗೇಪಲ್ಲಿ ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ 3 
ತಿಂಗಳ ಒಳಗೆ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸ್ವಸಹಿ ಈ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ:25.08.2005ರಂದು ಹೊಡಡಿಸಿದೆ. 

ಶಶಿಧರ ಎಲೆ 
ಪಿ.ಆರ್‌.1486 ಸಹಕಾರ ಸಂಘಗಳ ಉಪನಿಬಂಧಕರು, 
ಕೋಲಾರ ಜಿಲ್ಲೆ, ಕೋಲಾರ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ೧೪೩೩ 





ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶನಾಲಯ 
ಸಂಖ್ಯೆ: ಡಿಎಸ್‌ಕೆ:ಇಎಸ್‌ಟಿಎಸ್‌:98:2004-05, ದಿನಾಂಕ: 6ನೇ ಅಕ್ಟೋಬರ್‌ 2005 
ವಿಷಯ : ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 ರಡಿ ಶ್ರೀ ಮಲೆನಾಡು ಕಾಳಿಕಾಂಬ ಸಹಕಾರ ಸಕ್ಕರೆ ಕಾರ್ಲಾನೆ 
(ನಿ), ಬಸವಳ್ಳಿ ಹಳಿಯಾಳ ತಾಲ್ಲೂಕ್‌, ಉತ್ತರ ಕನ್ನಡ ಜಿಲ್ಲೆಯನ್ನು ಸಮಾಪನೆಗೊಳಿಸುವ ಕುರಿತು. 
ಉಲ್ಲೇಖ ು 1) ಈ ಕಛೇರಿಯ ಆದೇಶ ಸಂಖ್ಯೆ: ಡಿಎಸ್‌ಕೆ:ಇಎಸ್‌ಟಿಎಸ್‌:ಆರ್‌ಜಿಎಸ್‌:73:98-99, ದಿನಾಂಕ: 17.06.2000. 
2) ಸಹಕಾರ ಅಭಿವೃದ್ಧಿ ಅಧಿಕಾರಿ ಹಳಿಯಾಳ ಇವರ ಪತ್ರ ಸಂಖ್ಯೆ: ಸಿಡಿಒ:ಹಳಿಯಾಳ:ಸಸಕಾ:2005-06, ದಿನಾಂಕ: 
08.04.2005. 
3) ಸಹಕಾರ ಸಂಘಗಳ ಉಪ ನಿಬಂಧಕರು, ಕಾರವಾರ ಇವರ ಪತ್ರ ಸಂಖ್ಯೆ: ಡಿಆರ್‌ಎನ್‌:ಎಲ್‌ಕ್ಕೂಡಿ:ಸಿಆರ್‌:5: 
2005-06, ದಿನಾಂಕ: 17.05.2005. 
4) ಈ ಕಛೇರಿಯ ಕಾರಣ ಕೇಳಿ ನೀಡಿರುವ ನೋಟೀಸ್‌ ಸಂಖ್ಯೆ: ಡಿಎಸ್‌ಕೆ:ಇಎಸ್‌ಟಿಎಸ್‌:98:2004-05, ದಿನಾಂಕ: 
29.06.2005. 
ಪೀಠಿಕೆ: 

1. ಶ್ರೀ ಮಲೆನಾಡು ಕಾಳಿಕಾಂಬ ಸಹಕಾರಿ ಸಕ್ಕರೆ ಕಾರ್ಯಾನೆ (ನಿ), ಬಸವಳ್ಳಿ, ಹಳಿಯಾಳ ತಾಲ್ಲೂಕು, ಕಾರವಾರ ಜಿಲ್ಲೆ ಈ ಸಂಘವು 
ಉಲ್ಲೇಖ (1 ರಲ್ಲಿ ತಿಳಿಸಿದ ದಿನಾಂಕ: 17.06.2000 ರಲ್ಲಿ ನೋಂದಣಿಯಾಗಿರುತ್ತದೆ. ಆದರೆ ಸಂಘವು ನೋಂದಾಣಿಯಾದ ದಿನಾಂಕದಿಂದ ಯಾವುದೇ 
ಕಾರ್ಯವನ್ನು ಪ್ರಾರಂಭಿಸಿರುವುದಿಲ್ಲ. ಹಾಗೂ ಕಛೇರಿಯನ್ನು ಸಹ ಹೊಂದಿರುವುದಿಲ್ಲ. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 27ರ 
ಪ್ರಕಾರ ಪ್ರತಿ ವರ್ಷ ಸರ್ವಸದಸ್ಯರ ಸಭೆ ಜರುಗಿಸಬೇಕಾಗಿದ್ದು, 2001-02 ರಿಂದ 2003-04ನೇ ಸಾಲುಗಳ ವಾರ್ಷಿಕ ಮಹಾ ಸಭೆಗಳನ್ನು 
ಜರುಗಿಸಿರುವುದಿಲ್ಲ. 

2. ಉಪ ನಿಯಮಗಳ ಪ್ರಕಾರ ಆಡಳಿತ ಮಂಡಳಿ ಸಮಿತಿ ಸಭೆಯನ್ನು ಜರುಗಿಸಬೇಕಾಗಿದ್ದು, ಆಡಳಿತ ಮಂಡಳಿಯ ಸಭೆಗಳನ್ನು 
ಜರುಗಿಸಿರುವುದಿಲ್ಲ. ಕಾರ್ಯಾನೆಯು ನೋಂದಣಿಯಾಗಿ 5 ವರ್ಷ ಆಗಿದ್ದು, ಕಾರ್ಲಾನೆಯಲ್ಲಿ ಸದಸ್ಯರನ್ನು ನೋಂದಣಿ ಮಾಡಿಕೊಳ್ಳುವಲ್ಲಿ 
ವಿಫಲವಾಗಿರುತ್ತದೆ. 

3. ಆಡಳಿತ ಮಂಡಳಿಯು ಕಾರ್ಪಾನೆಯನ್ನು ಸ್ಥಾಪಿಸುವ ಸಲುವಾಗಿ ಅವಶ್ಯವಿರುವ ಭೂಮಿಯನ್ನು ಖರೀದಿಸುವ ಕುರಿತು ಯಾವುದೇ 
ಕ್ರಮ ಕೈಗೊಂಡಿರುವುದಿಲ್ಲ. 

4. ಸಂಘವನ್ನು ಪೋಟ ನಿಯಮ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಅವಕಾಶಗಳ ಪ್ರಕಾರ ನಡೆಸಿಕೊಂಡು 
ಹೋಗುವಲ್ಲಿ ಆಡಳಿತ ಮಂಡಳಿ ಸಂಪೂರ್ಣ ವಿಫಲವಾಗಿರುತ್ತದೆ. 

5. ಸಂಘವು ನೋಂದಣಿಯಾಗಿ 5 ವರ್ಷ ಗತಿಸಿದರು ಸಹ ಕಾರ್ಯಾನೆಯನ್ನು ಪ್ರಾರಂಭಿಸುವ ಕುರಿತು ಯಾವುದೇ ಮೂಲಭೂತ 
ಸೌಕರ್ಯಗಳನ್ನು ಪಡೆದುಕೊಳ್ಳುವಲ್ಲಿ ಆಡಳಿತ ಮಂಡಳಿಯು ವಿಫಲವಾಗಿದ್ದು, ಕಾರ್ಹಾನೆಯನ್ನು ಮುಂದುವರೆಸುವ ಬಗ್ಗೆ ಯಾವುದೇ ಆಶಾಭಾವನೆ 
ಇರುವುದಿಲ್ಲ. 

ಈ ಮೇಲಿನ ಅಂಶಗಳ ಬಗ್ಗೆ ಸಮಜಾಯಿಷಿಯನ್ನು ದಿನಾಂಕ: 15.07.2005ರ ಒಳಗೆ ನೀಡುವಂತೆ, ಉಲ್ಲೇಖ (4) ರಲ್ಲಿ ತಿಳಿಸಿರುವ 
ನೋಟೀಸ್‌ನಲ್ಲಿ ಕೇಳಲಾಗಿತ್ತು. ಆದರೆ ಆಡಳಿತ ಮಂಡಳಿಯವರು ಯಾವುದೇ ಸಮಜಾಯಿಷಿಯನ್ನು ನೀಡಿರುವುದಿಲ್ಲ. ಸಹಕಾರ ಸಂಘಗಳ ಉಪ 
ನಿಬಂಧಕರು, ಕಾರವಾರ ಜಿಲ್ಲೆ ಇವರು ಉಲ್ಲೇಖ (3)ರ ತಮ್ಮ ಪತ್ರದಲ್ಲಿ ಸಂಘವನ್ನು ಸಮಾಪನೆಗೊಳಿಸುವಂತೆ, ಶಿಫಾರಸ್ಸು ಮಾಡಿರುತ್ತಾರೆ. ಈ 
ಕಾರಣಗಳಿಂದಾಗಿ ಶ್ರೀ ಮಲೆನಾಡು ಕಾಳಿಕಾಂಬ ಸಹಕಾರಿ ಸಕ್ಕರೆ ಕಾರ್ಲಾನೆ (ನಿ), ಬಸವಳ್ಳಿ, ಇದನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 
ರಡಿಯಲ್ಲಿ ಸಮಾಪನೆಗೊಳಿಸುವುದು ಅನಿವಾರ್ಯವೆಂದು ಮನಗಂಡು ಈ ಕೆಳಕಂಡ ಆದೇಶವನ್ನು ಹೊರಡಿಸಿದೆ. 

ಆದೇಶ 

ಸಹಕಾರ ಸಂಘಗಳ ಕಾಯ್ದೆ ಕಲಂ 1959 ಕಲಂ 72(2)ಬಿ ರಡಿ ಹಾಗೂ ಸರ್ಕಾರದ ಅಧಿಸೂಚನೆ ಕ್ರಮ ಸಂಖ್ಯೆ: ಸಿಎಂಡಬ್ಲೂ 69 
ಸಿಎಲ್‌ಎಂ 2001, ದಿನಾಂಕ: 21.11.2001ರ ಪ್ರಕಾರ ದತ್ತವಾದ ಅಧಿಕಾರ ಚಲಾಯಿಸುತ್ತಾ, ಬಿ.ಹೆಚ್‌. ಮಂಜುನಾಥ್‌, ಭಾ.ಆ.ಸೇ, ಆಯುಕ್ತರು 
ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು, ಬೆಂಗಳೂರು ಆದ ನಾನು ಶ್ರೀ ಮಲೆನಾಡು ಕಾಳಿಕಾಂಬ ಸಹಕಾರಿ ಸಕ್ಕರೆ ಕಾರ್ಪಾನೆ (ನಿ), ಬಸವಳ್ಳಿ, 
ಹಳಿಯಾಳ ತಾಲ್ಲೂಕ್‌, ಉತ್ತರ ಕನ್ನಡ ಜಿಲ್ಲೆ, ಇದನ್ನು ಈ ಕೂಡಲೇ ಜಾರಿಗೆ ಬರುವಂತೆ, ಸಮಾಪನೆಗೊಳಿಸಿ ಸಹಕಾರ ಸಂಘಗಳ ಕಾಯ್ದೆ ಕಲಂ 73 
ರನ್ವಯ ಸದರಿ ಕಾರ್ಬಾನೆಯ ಸಮಾಪನಾಧಿಕಾರಿಯನ್ನಾಗಿ ಸಹಕಾರ ಸಂಘಗಳ ಉಪ ನಿಬಂಧಕರು, ಕಾರವಾರ, ಕಾರವಾರ ಜಿಲ್ಲೆ ಇವರನ್ನು ನೇಮಕ 
ಮಾಡಿ ಆದೇಶಿಸಿರುತ್ತೇನೆ. 

ಸಹಕಾರ ಸಂಘಗಳ ಉಪ ನಿಬಂಧಕರು, ಕಾರವಾರ, ಕಾರವಾರ ಜಿಲ್ಲೆ ಇವರು ಕಾರ್ಯಾನೆಯ ಪ್ರಭಾರವನ್ನು ಈ ಕೂಡಲೇ ವಹಿಸಿಕೊಂಡು 
ಕಲಂ 74ರ ಅನುಸಾರ ಕಾರಾನೆಯ ಆಸ್ತಿ ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಕ್ರಮವಿಡುವುದು. 

ಸಮಾಪನಾ ಕಾರ್ಯಗಳನ್ನು ಈ ಆದೇಶ ದಿನಾಂಕದಿಂದ ಆರು ತಿಂಗಳೊಳಗೆ ಸಮಾಪನಾ ನಡವಳಿ ಪೂರ್ಣಗೊಳಿಸಿ ನಂತರ ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ರನ್ವಯ ಕಾರ್ಯಾನೆಯ ನೋಂದಣಿ ರದ್ದತಿ ಪ್ರಸ್ತಾವನೆಯನ್ನು ಸಂಬಂಧಿಸಿದ ಪ್ರಾಧಿಕಾರಕ್ಕೆ ಸಲ್ಲಿಸುವುದು. 

ಈ ಮೇಲಿನ ಆದೇಶವನ್ನು ನನ್ನ ಹಸ್ತಾಕ್ಷರ ಮತ್ತು ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ: 06.10.2005 ರಂದು ನೀಡಲಾಗಿದೆ. 

ಬಿ.ಹೆಚ್‌. ಮಂಜುನಾಥ್‌ 
ಪಿ.ಆರ್‌. 1607 ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು. 


೧೪೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ಭಾಗ - ೩ 





ಇಂಧನ ಇಲಾಖೆ 
ಅಧಿಸೂಚನೆ 

ಸಂಖ್ಯೆ: ಇಂಇ 138 ಇಬಿಎಸ್‌ 2004, ಬೆಂಗಳೂರು, ದಿನಾಂಕ: 21ನೇ ಅಕ್ಟೋಬರ್‌ 2005 
ಕರ್ನಾಟಕ (ಲೈಸನ್ಸಿಂಗ್‌ ಆಫ್‌ ಎಲೆಕ್ಟಿಕಲ್‌ ಕಂಟ್ರಾಕ್ಟರ್ಸ್‌ ಅಂಡ್‌ ಗ್ರಾಂಟ್‌ ಆಫ್‌ ಸರ್ಟಿಫಿಕೇಟ್ಸ್‌ ಅಂಡ್‌ ಪರ್ಮಿಟ್ಸ್‌ ಟು ಎಲೆಕ್ಟಿಕಲ್‌ 
ಸೂಪರ್‌ ವೈಸರ್ಸ್‌ ಅಂಡ್‌ ವೈರ್‌ ಮೆನ್‌) ರೂಲ್ಸ್‌ 1976 ಅಧಿನಿಯಮ 3 (ಎಫ್‌) ಪ್ರಕಾರ ಶ್ರೀ ಹೆಚ್‌.ವಿ. ಚಂದ್ರಬಾಬು ಬಿ.ಇ., ಮೆ: ಹೆಚ್‌.ವಿ.ಸಿ. 
ಎಲೆಕ್ಟಿಕಲ್ಸ್‌, ಬೆಂಗಳೂರು ಇವರನ್ನು ಸರ್ಕಾರದ ಪರವಾನಗಿ ಸಲಹಾ ಮತ್ತು ಪರೀಕ್ಷಾ ಮಂಡಳಿಗೆ ವಿದ್ಯುತ್‌ ಗುತ್ತಿಗೆದಾರರ ಸಂಘದ ಪ್ರತಿನಿಧಿಯಾಗಿ 
ಸರ್ಕಾರದ ಇಚ್ಛೆಯ ಮೇರೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳವರೆಗೆ ಅಥವಾ ಈ ಬಗ್ಗೆ ಮುಂದಿನ ಆದೇಶ ಹೊರಡಿಸುವವರೆಗೆ, 

ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರಿಗೆ ಸದಸ್ಯರನ್ನಾಗಿ ನೇಮಕ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಕೆ. ಭರಫಾಜಪ್ಪ 
ಪೀಠಾಧಿಕಾರಿ, ಇಂಧನ ಇಲಾಖೆ. 
ಯುವಜನ ಸೇವಾ ಮತ್ತು ಕ್ರೀಡಾ ನಿರ್ದೇಶನಾಲಯ, ಬೆಂಗಳೂರು 
ಅಧಿಸೂಚನೆ 

ಸಂಖ್ಯೆ: ಸಿವೈಎಸ್‌ಎಸ್‌:ಇಎಸ್‌ಟಿ-5:11:ಆರ್‌ಟಿಐ:2005-06, ದಿನಾಂಕ: 18ನೇ ನವೆಂಬರ್‌ 2005 

ವಿಷಯ: ಭಾರತ ಸರ್ಕಾರದ ಮಾಹಿತಿ ಹಕ್ಕು ಅಧಿನಿಯಮ 2005 ರ ಕಲಂ 41) (ಬಿ)ಅನುಸಾರ ಯುವಜನ ಸೇವಾ ಮತ್ತು 
ಕ್ರೀಡಾ ಇಲಾಖೆಗೆ ಸಂಬಂಧಿಸಿದಂತೆ ಕಛೇರಿಯ ಮಾಹಿತಿಯನ್ನು ಪ್ರಕಟಿಸುವ ಬಗ್ಗೆ. 

ಭಾರತ ಸರ್ಕಾರವು ಜಾರಿಗೆ ತಂದಿರುವ 2005 ರ ಮಾಹಿತಿ ಹಕ್ಕು ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ 
ಸಂಬಂಧ ಹಕ್ಕು ಅಧಿನಿಯಮ 2005 ರ (entra Act 22 01 2005) ಸೆಕ್ಷನ್‌ 5(1) 5(2) ಮತ್ತು 19() ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ವ್ಯಾಪ್ತಿಯ ಮಾಹಿತಿಯನ್ನು ಕೋರುವ ವ್ಯಕ್ತಿಗಳಿಗೆ ಅಂತಹ ಮಾಹಿತಿಯನ್ನು ಮೇಲಿನ 
ಕಾಯ್ದೆಯನ್ವಯ ಒದಗಿಸಲು, ಮಾಹಿತಿ ಕೋರುವ ಅರ್ಜಿಗಳು ಅಥವಾ ಮೇಲ್ಮನವಿಗಳನ್ನು ಸ್ವೀಕರಿಸಲು ಅನುಕ್ರಮವಾಗಿ ಸಾರ್ವಜನಿಕ ಮಾಹಿತಿ 
ಅಧಿಕಾರಿ ಹಾಗೂ ಮೇಲ್ಕನವಿ ಪ್ರಾಧಿಕಾರಿಗಳನ್ನಾಗಿ ಈ ಕೆಳಕಂಡಂತೆ ಇಲಾಖೆಯಲ್ಲಿ ನೇಮಿಸಲಾಗಿದೆ. 
ಮಾಹಿತಿ ಪಡೆಯವ ಹಕ್ಕು ಕಾಯ್ದೆ 2005 ರ 


ಪಿ.ಆರ್‌. 1608 





ಮಾಹಿತಿ ಪಡೆಯುವ ಹಕ್ಕು ಕಾಯ್ದೆ 





ಕ್ರಮ ಸೆಕ್ಷನ್‌ 5(1) 5(2) ರ ಪ್ರಕಾರ ಸಾರ್ವಜನಿಕ 2005 ರ ಸೆಕ್ಷನ್‌ 19(1) ರ ಪ್ರಕಾರ 
ಸಂಖ್ಯೆ ಇಲಾಖೆಗಳ ಹೆಸರು ಮಾಹಿತಿ ಅಧಿಕಾರಿ ಮೇಲ್ಮನವಿ ಪ್ರಾಧಿಕಾರಿ 


1 ಆಯುಕ್ತರ ಕಾರ್ಯಾಲಯ, 
ರಾಜ್ಯ ಯುವಕ ಕೇಂದ್ರ, 
ನೃಪತುಂಗ ರಸ್ತೆ ಬೆಂಗಳೂರು. 


ಜಂಟಿನಿರ್ದೇಶಕರು (ಯುವಜನ ಸೇವೆ) ಆಯುಕ್ತರು 
(ಯುವಜನ ಸೇವಾ ಶಾಖೆಯ ವಿಷಯಗಳಿಗೆ ಯುವಜನ ಸೇವಾ ಮತ್ತು ಕ್ರೀಡಾ 
ಸಂಬಂಧಿಸಿದಂತೆ) ಇಲಾಖೆ. 





ಆಯುಕ್ತರ ಕಾರ್ಯಾಲಯ, 
ರಾಜ್ಯ ಯುವಕ ಕೇಂದ್ರ, 
ನೃಪತುಂಗ ರಸ್ತೆ, ಬೆಂಗಳೂರು. 


ಜಂಟಿ ನಿರ್ದೇಶಕರು (ಆಡಳಿತ) 
(ಆಡಳಿತ ಶಾಖೆಯ ವಿಷಯಗಳಿಗೆ 
ಸಂಬಂಧಿಸಿದಂತೆ) 


ಆಯುಕ್ತರು 
ಯುವಜನ ಸೇವಾ ಮತ್ತು ಕ್ರೀಡಾ 
ಇಲಾಖೆ. 





ಆಯುಕ್ತರ ಕಾರ್ಯಾಲಯ, 
ರಾಜ್ಯ ಯುವಕ ಕೇಂದ್ರ, 
ನೃಪತುಂಗ ರಸ್ತೆ ಬೆಂಗಳೂರು. 


ಜಂಟಿ ನಿರ್ದೇಶಕರು(ತರಬೇತಿ) 
(ತರಬೇತಿ ಶಾಖೆಯ ವಿಷಯಗಳಿಗೆ 
ಸಂಬಂಧಿಸಿದಂತೆ) 


ಆಯುಕ್ತರು 
ಯುವಜನ ಸೇವಾ ಮತ್ತು ಕ್ರೀಡಾ 
ಇಲಾಖೆ. 





ಆಯುಕ್ತರ ಕಾರ್ಯಾಲಯ, 
ರಾಜ್ಯ ಯುವಕ ಕೇಂದ್ರ, 
ನೃಪತುಂಗ ರಸ್ತೆ, ಬೆಂಗಳೂರು. 


ಜಂಟಿ ನಿರ್ದೇಶಕರು (ಕ್ರೀಡೆ) 
(ಕೀಡಾ ಶಾಖೆಯ ವಿಷಯಗಳಿಗೆ 
ಸಂಬಂಧಿಸಿದಂತೆ) 


ಆಯುಕ್ತರು 
ಯುವಜನ ಸೇವಾ ಮತ್ತು ಕ್ರೀಡಾ 
ಇಲಾಖೆ. 





ಆಯುಕ್ತರ ಕಾರ್ಯಾಲಯ, 
ರಾಜ್ಯ ಯುವಕ ಕೇಂದ್ರ, 
ನೃಪತುಂಗ ರಸ್ತೆ ಬೆಂಗಳೂರು. 


ಜಂಟಿ ನಿರ್ದೇಶಕರು (ಹೆಚ್‌.ಆರ್‌.ಡಿ) 
(ಹೆಚ್‌.ಆರ್‌.ಡಿ ಶಾಖೆಯ ವಿಷಯಗಳಿಗೆ 
ಸಂಬಂಧಿಸಿದಂತೆ) 


ಆಯುಕ್ತರು 
ಯುವಜನ ಸೇವಾ ಮತ್ತು ಕ್ರೀಡಾ 
ಇಲಾಖೆ. 





ಆಯುಕ್ತರ ಕಾರ್ಯಾಲಯ, 
ರಾಜ್ಯ ಯುವಕ ಕೇಂದ್ರ, 
ನೃಪತುಂಗ ರಸ್ತೆ ಬೆಂಗಳೂರು. 


ಜಂಟಿ ನಿರ್ದೇಶಕರು(ಆಯವ್ಯಯ) 
(ಆಯವ್ಯಯ ಶಾಖೆಯ ವಿಷಯಗಳಿಗೆ 
ಸಂಬಂಧಿಸಿದಂತೆ) 


ಆಯುಕ್ತರು 
ಯುವಜನ ಸೇವಾ ಮತ್ತು ಕ್ರೀಡಾ 
ಇಲಾಖೆ. 











ಜಿಲ್ಲಾ ಯುವಜನ ಸೇವಾ ಮತ್ತು 


ಕ್ರೀಡಾಧಿಕಾರಿಗಳ ಕಛೇರಿ 
(ರಾಜ್ಯದ 27 ಜಿಲ್ಲೆಗಳು) 





ಜಿಲ್ಲಾ ಯುವಜನ ಸೇವಾ ಮತ್ತು 
ಕ್ರೀಡಾಧಿಕಾರಿಗಳು 
(ಸಂಬಂಧಿತ ಜಿಲ್ಲೆ) 





ಮುಖ್ಯಕಾರ್ಯನಿರ್ವಹಣಾಧಿಕಾರಿಗಳು 
ಜಿಲ್ಲಾಪಂಚಾಯತ್‌ 4 
(ಸಂಬಂಧಿತ ಜಿಲ್ಲೆ) 








ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ 2005 ರ ಮಾಹಿತಿ ಹಕ್ಕು ಕಾಯಿದೆ ಇದಾಗಿದ್ದು, ಸದರಿ ಕಾಯ್ದೆಯ ಕಲಂ 4(0 ರಡಿ ಒಟ್ಟು 17 
ವಿವಿಧ ಅಂಶಗಳನ್ನೊಳಗೊಂಡ ಒಂದು ಕೈಪಿಡಿ ತಯಾರಿಸಬೇಕಾಗಿದ್ದು, ಈ ಪ್ರಾಧಿಕಾರದ ವ್ಯಾಪ್ತಿಗೆ ಬರುವ ಘಟಕಗಳ ಕಾರ್ಯಚಟುವಟಿಕೆಗಳ 
ಮಾಹಿತಿ ಈ ಕೆಳಕಂಡಂತಿರುತ್ತದೆ. 


ಭಾಗ - ೩ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ೧೪೩೫ 





ಸ.ನಿ. 


\ 


ಕರ್ನಾಟಿಕ ಸರ್ಕಾರ 
ಯುವಜನ ಸೇವಾ ಮತ್ತು ಕ್ರೀಡಾ ನಿರ್ದೇಶನಾಲಯ 
ಆಯುಕ್ತರು 


v ¥ ¥ ಢಿ ¥ ¥ 


ಜಂಟಿ ನಿರ್ದೇಶಕರು ಜಂಟಿ ನಿರ್ದೇಶಕರು ಜಂಟಿ ನಿರ್ದೇಶಕರು ಜಂಟಿ ನಿರ್ದೇಶಕರು ಜಂಟಿ ನಿರ್ದೇಶಕರು ಜಂಟಿ ನಿರ್ದೇಶಕರು 
(ಯುವಜನ ಸೇವೆ) (ಆಡಳಿತ) (ತರಬೇತಿ) (ಕ್ರೀಡೆ) (ಆಯವ್ಯಯ) (ಹೆಚ್‌ಆರ್‌ಡಿ/ಕಕ್ರೀಪ್ರಾ) 








ಶೀಘ್ರಲಿಪಿಗಾರರು ಶೀಘ್ರಲಿಪಿಗಾರರು ಶೀಘ್ರಲಿಪಿಗಾರರು ಶೀಘ್ರಲಿಪಿಗಾರರು ಶೀಘ್ರಲಿಪಿಗಾರರು ಶೀಘ್ರಲಿಪಿಗಾರರು 
(ಯೋ) ಸಂಪಾದಕರು ಉ.ನಿ.(ಆಡಳಿತ) ಉ.ನಿ.(ರಾಂಯುಕೇ) ಉ.ನಿ.(ಕ್ರೀಶಾ,ನಿ) ಉ.ನಿ.(ಕ್ರೀಯೋ) ಉ.ನಿ.(ಕ್ರೀಕ/ಪಂ) ಲೆಕ್ನಾಧಿಕಾರಿಗಳು ಉ.ನಿ.(ಕಕ್ರೀಷ ಉ.ನಿ.(ಕ್ರೀವ್ಯಸ) 
(ಯುಕ) 


ಪ್ರದಸ ಉಪಸಂಪಾದಕರು ವ್ಯವಸ್ಥಾಪಕರು ಸ.ನಿ.(ರಾಂಯುಕೇ) ಸ.ನಿ.(ಗುನಾಭ) ಅಧಿ ೇಕ್ಚಕರು ಬೆರಳಚ್ಚುಗಾರರು ಬೆರಳಚ್ಚುಗಾರರು ಲೆಕ್ಕಾಧೀಕ್ಷಕರು ಪ್ರದ ಪ್ರದಸ 
ದ್ವಿದಸ ಬೆರಳಚ್ಚುಗಾರರು ಪ್ರದಸ ಶೀಘಲಿಪಿಗಾರರು ಪ್ರದಸ ಪ್ರದಸ ಪ್ರದಸ ದಿದ ದ್ಲಿದಸ 
wu Ko) ನತ) JY Ke) Ke) ವ 
ಗುಂಪು ಡಿ ದ್ವಿದಸ ದ್ವಿದಸ ದ್ವಿದಸ ಎಲೆಕ್ಟ್ರಿಷಿಯನ್‌ ಪ್ರದಸ ದ್ವಿದಸ ಗುಂಪು ಡಿ ಗುಂಪು ಡಿ ಗುಂಪು ಪುಡಿ 
ಬೆರಳಚ್ಚುಗಾರರು ಗುಂಪು ಡಿ ಗುಂಪು ಡಿ ದ್ವಿದಸ ಗುಂಪು ಡಿ 
ಗುಂಪು ಡಿ ಗುಂಪು ಡಿ ಆಡಳಿತಾಧಿಕಾರಿಗಳು(ಜೇತನಾ) 


ಬೆರಳಚ್ಚುಗಾರರು 
ದ್ವಿದಸ 
ಗುಂಪು ಡಿ 


೧೪೩೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ಭಾಗ - ೩ 





ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ 
ಮಾಹಿತಿ ಪಡೆಯಲು ಹಕ್ಕು-2005 ರ ಅಧಿನಿಯಮದ ಅಧ್ಯಾಯ-॥ರ 
ಪರಿಚ್ಛೇದ (ಸೆಕ್ಷನ್‌) 4(1) (0)(1)ರನ್ವಯ ಇಲಾಖೆಯ ಪರಿಚಯ ಹಾಗೂ ಕಾರ್ಯ ಚಟುವಟಿಕೆಗಳನ್ನು ಈ ಕೆಳಕಂಡಂತೆ 
ಪ್ರಕಟಿಸಲಾಗಿದೆ. 

ದೇಶದಲ್ಲಿ ಯುವಜನರ ಚಟುವಟಿಕೆಗಳನ್ನು ಅಭಿವೃದ್ಧಿಪಡಿಸಲು ಮುಂದುವರೆದ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯವೂ ಸಹ 
ಒಂದಾಗಿರುತ್ತದೆ. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಮುಖಾಂತರ ಯುವಜನತೆಗೆ ಸಂಬಂಧಿಸಿದ ಅವಶ್ಯಕತೆಗಳನ್ನು ನಗರ ಮತ್ತು 
ಗ್ರಾಮಾಂತರ ಪ್ರದೇಶದ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಾಮಾಜಿಕ, ಆರ್ಥಿಕ, ಮತ್ತು ಸಾಂಸ್ಕೃತಿಕ ಬೆಳವಣಿಗೆ ಕ್ರೀಡೆ ಮತ್ತು ಆಟಗಳಲ್ಲಿ 
ತರಬೇತಿ, ಸ್ವಯಂ ಉದ್ಯೋಗ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವುದರಲ್ಲಿ ತರಬೇತಿ ಮುಂತಾದ ಯೋಜನೆಗಳಲ್ಲಿ ಯುವಕರು 
ಭಾಗವಹಿಸುವಂತೆ ಪ್ರೋತ್ಸಾಹಿಸುವುದರ ಜೊತೆಗೆ ಸರ್ಕಾರವು ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳನ್ನು ಸಕ್ರಿಯವಾಗಿ ಕಾರ್ಯರೂಪಕ್ಕೆ ತರುತ್ತಿದೆ. 
ಇಲಾಖೆಯಲ್ಲದೆ ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ಕ್ರೀಡಾ ಸಂಸ್ಥೆಗಳು ಸಹ ಯುವಜನರ ಅಭಿವೃದ್ದಿಗಾಗಿ ಶ್ರಮಿಸುತ್ತಿವೆ. ಯುವಜನ ಮತ್ತು 
ಕೇಡಾ ಚಟುವಟಿಕೆಗಳಿಗೆ ಆರ್ಥಿಕ ಅನುದಾನ, ಯುವಜನರ ಸಾಧನೆ ಹಾಗೂ ತಮ್ಮ ಶ್ರೇಯೋಭಿವೃದ್ಧಿಗಾಗಿ ಹಮ್ಮಿಕೊಳ್ಳುವ ಕಾರ್ಯಕ್ರಮಗಳಿಗೆ 
ಇಲಾಖೆಯು ಗಮನಾರ್ಹ ಕೊಡುಗೆಯನ್ನು ನೀಡುತ್ತಿದೆ. 

ಇಲಾಖೆಯ ಚಟುವಟಿಕೆಗಳು 
ವಿದ್ಯಾರ್ಥಿ ಕಲ್ಯಾಣ ಯೋಜನೆ 

ವಿದ್ಯಾರ್ಥಿಗಳ ಕ್ಷೇಮಾಭ್ಯುದಯ ಹಾಗೂ ಕಲ್ಯಾಣಕ್ಕಾಗಿ ರಾಜ್ಯದ ಆಯ್ದ ಪದವಿ ಕಾಲೇಜು ಮತ್ತು ಪದವಿಪೂರ್ವ ಕಾಲೇಜುಗಳಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿರುವ ಉಪನ್ಯಾಸಕರನ್ನು ವಿದ್ಯಾರ್ಥಿ ಕಲ್ಯಾಣಾಧಿಕಾರಿಗಳನ್ನಾಗಿ ನೇಮಕ ಮಾಡಲಾಗುವುದು. ಇವರು ವಿದ್ಯಾರ್ಥಿಗಳಿಗೆ 
ಸಲಹೆಗಾರರಾಗಿ, ಪೋಷಕರಾಗಿ, ವಿದ್ಯಾರ್ಥಿಗಳ ವೈಯಕ್ತಿಕ ಹಾಗೂ ಶೈಕ್ಷಣಿಕ ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ. ಜೊತೆಗೆ ವಿದ್ಯಾರ್ಥಿಗಳಲ್ಲಿ 
ಸಾಹಿತ್ಯ, ಸಂಸ್ಕೃತಿ ಮತ್ತು ಸಮಾಜಸೇವೆಗಳಲ್ಲಿ ಆಸಕ್ತಿಯನ್ನು ಮೂಡಿಸಿರುತ್ತಾರೆ. 

ರಾಜ್ಯ ಯುವಕ ಕೇಂದ್ರ 

ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿರುವ ರಾಜ್ಯ ಯುವಕ ಕೇಂದ್ರವು ಯುವಜನ ಚಟುವಟಿಕೆಗಳ ಕೇಂದ್ರ ಸ್ಥಾನವಾಗಿದೆ. ಸಂಗೀತ, 
ನೃತ್ಯ, ಚಿತ್ರಕಲೆ, ಛಾಯಾಗ್ರಹಣ, ಅಂಚೆ ಚೀಟಿ ಸಂಗ್ರಹಣೆ ಮುಂತಾದ ಸಾಹಿತ್ಯಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹಾಗೂ ಇತರ ಹವ್ಯಾಸ 
ಚಟುವಟಿಕೆಗಳಿಗೆ ಇಲ್ಲಿ ಅವಕಾಶ ಒದಗಿಸಲಾಗಿದೆ. 

301 ಆಸನಗಳ - ಯವನಿಕಾ ' ಒಂದು ಉತ್ತಮ ಮಿನಿ ಆಡಿಟೋರಿಯಂ, ಸಭಾಂಗಣ, ಒಳಾಂಗಣ ಕ್ರೀಡೆಗಳಿಗಾಗಿ ಷಟಲ್‌ 
ಬ್ಯಾಡ್ಜಿಂಟನ್‌ ಹಾಲ್‌ ಇದ್ದು ಇವುಗಳನ್ನು ಕ್ರೀಡಾ ಮತ್ತು ಯುವಜನ ಸೇವಾ ಹಾಗೂ ಹವ್ಯಾಸಿ ಚಟುವಟಿಕೆಗಳಿಗಾಗಿ ಒದಗಿಸಲಾಗುವುದು. 
ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ಇಲ್ಲಿ ಸುಮಾರು 35000 ಕ್ಕೂ ಹೆಚ್ಚು ಪುಸ್ತಕಗಳನ್ನೊಳಗೊಂಡ ಅತ್ಯಂತ ಸುಸಜ್ಜಿತವಾದ ಗ್ರಂಥಾಲಯವಿದೆ. 
ಇಲ್ಲಿ ಎಲ್ಲಾ ಪ್ರಮುಖ ದಿನಪತ್ರಿಕೆ ಹಾಗೂ ನಿಯತಕಾಲಿಕೆಗಳು ಲಭ್ಯವಿದೆ. ರಾಜ್ಯ ಯುವಕ ಕೇಂದ್ರದ ಮೂರನೇ ಮಹಡಿಯಲ್ಲಿ ಸಾರ್ವಜನಿಕರ 
ಉಪಯೋಗಕ್ಕಾಗಿ ನಿಯತಕಾಲಿಕೆಗಳನ್ನು ಇಡಲಾಗಿದೆಯಲ್ಲದೆ ಹಾಬಿಹಾಲ್‌ ಇದ್ದು ಇಲ್ಲಿ ಚೆಸ್‌/ಘೋಟೋಗ್ರಫಿ ಹಾಗೂ ಯುವಜನರ ಇನ್ನಿತರ 
ಹವ್ಯಾಸಗಳನ್ನು ಪ್ರೋತ್ಸಾಹಿಸಲು ಅವಕಾಶ ಒದಗಿಸಲಾಗಿದೆ. ಇದೇ ಕಟ್ಟಡದಲ್ಲಿ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಕೇಂದ್ರ ಕಚೇರಿ 
ಇದೆ. 

ಗುರುನಾನಕ್‌ ಭವನ 

ಬೆಂಗಳೂರು ನಗರದ ವಸಂತನಗರದಲ್ಲಿ ಮಿಲ್ಲರ್ಸ್‌ ಟ್ಯಾಂಕ್‌ ಬಂಡ್‌ ರಸ್ತೆಯಲ್ಲಿರುವ ಗುರುನಾನಕ್‌ ಭವನವು ಸುಮಾರು 700 ಜನರಿಗೆ 
ಆಸನ ವ್ಯವಸ್ಥೆಯುಳ್ಳ ಸುಸಜ್ಜಿತ ಸಭಾಂಗಣ. ಇದನ್ನು ನಿಗಧಿತ ಬಾಡಿಗೆ ಆಧಾರದ ಮೇಲೆ ಯುವಜನ ಸೇವಾ ಮತ್ತು ಕ್ರೀಡಾ ಚಟುವಟಿಕೆಗಳಿಗೆ 
ನೀಡಲಾಗುವುದು. 

ಯುವಜನ ವಸತಿ ನಿಲಯಗಳು 

ಪ್ರವಾಸ, ಪ್ರಕೃತಿ ವೀಕ್ಷಣೆ, ಸಾಹಸ ಚಟುವಟಿಕೆ ಮುಂತಾದವುಗಳಲ್ಲಿ ಆಸಕ್ತಿಯಿರುವ ಯುವಜನರಿಗಾಗಿ ಜೋಗ್‌ (ಶಿವಮೊಗ್ಗ ಜಿಲ್ಲೆ, 
ಹಾಸನ, ಮೈಸೂರು ಮತ್ತು ತೀರ್ಥರಾಮೇಶ್ವರ (ದಾವಣಗೆರೆ ಜಿಲ್ಲೆ ಗಳಲ್ಲಿ ಇಲಾಖೆಯು ನಡೆಸುತ್ತಿರುವ ಯುವಜನ ವಸತಿ ನಿಲಯಗಳಲ್ಲಿ 
ದುಬಾರಿಯಲ್ಲದ ದರದಲ್ಲಿ ವಸತಿ ಸೌಲಭ್ಯವನ್ನು ಆಸಕ್ತ ಯುವಜನರು ಪಡೆಯಬಹುದಾಗಿದೆ. 

ಒಳಾಂಗಣ ಚಟುವಟಿಕೆಗಳು 

ಯುವಜನರ ಸಬಲೀಕರಣದ ಉದ್ದೇಶದಿಂದ ಯುವಜನತೆಯಲ್ಲಿ ಸುಪ್ತವಾಗಿರುವ ಕಲೆ, ಸಾಹಿತ್ಯ, ಸಂಗೀತ ಇತ್ಯಾದಿ ಸಾಂಸ್ಕೃತಿಕ 
ಪ್ರತಿಭೆಗಳನ್ನು ಪ್ರೋತ್ಸಾಹಿಸಲು ಹಾಗೂ ಯುವಜನತೆಗೆ ಸಂಬಂಧಿಸಿದ ಸಮಸ್ಯೆಗಳು, ಯುವಜನರ ಆಸಕ್ತಿ ವಿಷಯಗಳು ಹಾಗೂ ಹವ್ಯಾಸಗಳ 
ಬಗ್ಗೆ ಚಿಂತನ ಮಂಥನ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಆರ್ಥಿಕ ನೆರವು ಹಾಗೂ ಇಲಾಖೆಯಿಂದ 
ಲಭ್ಯವಿರುವ ಇತರೆ ಸೌಲಭ್ಯಗಳನ್ನು ಒಳಾಂಗಣ ಚಟುವಟಿಕೆ' ಕಾರ್ಯಕ್ರಮದಡಿ ನೀಡಲಾಗುತ್ತಿದೆ. 
ಯುವ ಕರ್ನಾಟಕ ಮಾಸ ಪತ್ರಿಕೆ ಪ್ರಕಟಿಣೆ;- 

ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ನಾಡಿನ ಯುವಜನರ ಕ್ರೀಯಾತ್ಕಕ ಬೆಳವಣಿಗೆಯನ್ನು ಗಮನದಲ್ಲಿರಿಸಿಕೊಂಡು ಅವರ 
ಭಾವನೆ ಮತ್ತು ಚಿಂತನೆಗಳಿಗೆ ಸದಾ ಸ್ಪಂಧಿಸುತ್ತಿದೆ. ಯುವಜನರಲ್ಲಿ ಸುಪ್ತವಾಗಿರುವ ಗುಪ್ತ ಪ್ರತಿಭೆಗಳನ್ನು ಹೊರಹೊಮ್ಮಿಸಿ, ಬೆಳೆಸಿ, 
ಪೋಷಿಸುವ ನಿಟ್ಟಿನಲ್ಲಿ ಯುವ ಕರ್ನಾಟಕ ಮಾಸಪತ್ರಿಕೆ ಕಾರ್ಯಪ್ರವೃತ್ತವಾಗಿದೆ. ಒಬ್ಬೊಬ್ಬರಲ್ಲಿ ಒಂದೊಂದು ತನ್ನದೇ ಆದ ಪ್ರತಿಭೆಗಳನ್ನು 
ಪೋಷಿಸಿ ಬೆಳೆಸುವ ಸಲುವಾಗಿ ಹಾಗೂ ಯುವಜನರಲ್ಲಿನ ಬರವಣಿಗೆಯನ್ನು ಪ್ರಜೋದಿಸಿ, ಪೋಷಿಸಿ, ಅಭಿವ್ಯಕ್ತಗೊಳಿಸಲು ಯುವಕರ್ನಾಟಕ 
ಮಾಸಪತ್ರಿಕೆಯನ್ನು ಪ್ರಮುಖ ವೇದಿಕೆಯಾಗಿ ಇಲಾಖೆ ನಿಯತವಾಗಿ ಪ್ರಕಟಿಸುತ್ತದೆ. ಪತ್ರಿಕೆ ರಾಜ್ಯಾದ್ಯಂತ ನೊಂದಾಯಿತ ಯುವಕ ಸಂಘ: 
ಯುವತಿ ಮಂಡಳಿಗಳಿಗೆ ಉಚಿತವಾಗಿ ರವಾನೆಗೊಳ್ಳುತ್ತಿದೆ. ಪತ್ರಿಕೆಯನ್ನು ರಾಜ್ಯದ ಗ್ರಂಥಾಲಯಗಳು, ಮಂಡಲ ಪಂಚಾಯಿತಿ ಶಾಲಾ 
ಕಾಲೇಜುಗಳಲ್ಲಿನ ಗ್ರಂಥಾಲಯಗಳಿಗೆ ರವಾನಿಸಲಾಗುತ್ತದೆ. ಯುವಕರ್ನಾಟಕ ನಾಡಿನಾದ್ಯಂತ ಯುವಜನರು ತೀವ್ರ ಆಕಾಂಕ್ಷೆಯ ಓದುಗರಾಗಿದ್ದು, 
ಪತ್ರಿಕೆಯು ಪ್ರಚೋದನಾಕಾರಿಯಾಗಿರುವುದನ್ನು ಮುಕ್ತ ಮನಸ್ಥಿನಿಂದ ಸ್ವಾಗತಿಸುತ್ತಿದ್ದಾರೆ. ಪತ್ರಿಕೆಯಲ್ಲಿನ ಪ್ರಕಟಿತ ಲೇಖನ:ಬರಹ ಕವನ:ಚುಟುಕ: 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ೧೪೩೭ 





ಸಂದರ್ಶನ ಪ್ರತಿ ಭಾಗದಲ್ಲಿನ ಹಲವಾರು ಅಂಕಣಗಳಿಗೆ ಓದುಗರು ತಮ್ಮ ಪತ್ರಗಳೊಂದಿಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೂ 
ಮುಕ್ತವಾಗಿ ಭಾಗವಹಿಸಿದ್ದಾರೆ. ಓದುಗರ ಭಾವನೆ ಸ್ಪಂದನಗಳನ್ನು ಅನುಸರಿಸಿ, ಪತ್ರಿಕೆ ಕಾಲಕಾಲಕ್ಕೆ ಹತ್ತು ಹಲವಾರು ಬದಲಾವಣೆಗಳೊಂದಿಗೆ 
ಪ್ರಕಟಿಸಲಾಗುತ್ತಿದೆ. 
ಶ್ರೀ ಜಯಪ್ರಕಾಶ್‌ ನಾರಾಯಣ ರಾಷ್ಟ್ರೀಯ ಯುವ ತರಬೇತಿ ಕೇಂದ್ರ 

ಬೆಂಗಳೂರಿನಿಂದ ಸುಮಾರು 22 ಕಮೀ. ದೂರದಲ್ಲಿ ಬಳ್ಳಾರಿ ರಸ್ತೆಯಲ್ಲಿರುವ ಶ್ರೀ ಜಯಪ್ರಕಾಶ್‌ ನಾರಾಯಣ ರಾಷ್ಟ್ರೀಯ ಯುವ 
ತರಬೇತಿ ಕೇಂದ್ರವು ಸುಮಾರು 62 ಎಕರೆಗಳಷ್ಟು ವಿಶಾಲವಾದ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಇಲ್ಲಿ ಸುಮಾರು 600 ಜನರು ತಂಗಲು 
ಸ್ಥಳಾವಕಾಶವನ್ನು ಕಲ್ಲಿಸಲಾಗಿದೆ. ಇಲ್ಲಿ ಸುಸಜ್ಜಿತ ರಂಗಮಂದಿರ, ವ್ಯಾಯಾಮ ಶಾಲೆ, ಕ್ರೀಡಾ ಶಾಲಾ ಕಟ್ಟಡ ಮತ್ತು ಕ್ರೀಡಾ ವಸತಿ ನಿಲಯ 
ಕಟ್ಟಡಗಳಿರುವ ಇಲ್ಲಿ ನೋಂದಾಯಿತ ಯುವಕ ಸಂಘಗಳ ಸದಸ್ಯರಿಗೆ ಯುವ ಪ್ರೇರಣ, ಯುವ ಚೇತನಾ ಹಾಗೂ ಯುವ ಸಂವಹನಾ 
ತರಬೇತಿಯನ್ನು ನೀಡಲಾಗುತ್ತದೆ. 

ಜಾನಪದ ಕಲಾ ಕಾರ್ಯಾಗಾರ, ಅಂತರ ವಿಶ್ವ ವಿದ್ಯಾಲಯ, ಯುವಜನೋತ್ಸವ, ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರ, ಸಾಂಸ್ಕೃತಿಕ 
ಕಲಾ ಕಾರ್ಯಾಗಾರ ಮುಂತಾದವುಗಳನ್ನು ಸಂಘಟಿಸಲು ಈ ಕೇಂದ್ರದಲ್ಲಿ ಅನುವು ಮಾಡಿಕೊಡಲಾಗುವುದು. 

ಕುಂಬಳಗೋಡು ಯುವ ತರಬೇತಿ ಕೇಂದ್ರ 

ಬೆಂಗಳೂರಿನಿಂದ ಸುಮಾರು 25 ಕಿ.ಮೀ. ದೂರದಲ್ಲಿ ಮೈಸೂರು ರಸ್ತೆಯಲ್ಲಿರುವ ಕುಂಬಳಗೋಡು ಯುವ ತರಬೇತಿ ಕೇಂದ್ರದಲ್ಲಿ 
ನೊಂದಾಯಿತ ಯುವತಿ ಮಂಡಳಿಗಳ ಸದಸ್ಯೆಯರಿಗೆ ಯುವ ಪ್ರೇರಣ, ಯುವ ಚೇತನಾ ಹಾಗೂ ಯುವ ಸಂವಹನಾ ತರಬೇತಿಯನ್ನು 
ನೀಡಲಾಗುತ್ತದೆ. ಡಾರ್ಮಿಟರಿ ಕೋಣೆಗಳು, ಅಡುಗೆ ಮನೆ, ಊಟದ ಹಾಲ್‌ ಮುಂತಾದ ಎಲ್ಲಾ ಸೌಲಭ್ಯಗಳನ್ನು ಈ ಕೇಂದ್ರವು ಹೊಂದಿರುತ್ತದೆ. 

ಯುವ ಚೇತನಾ, ಯುವ ಪ್ರೇರಣಾ, ಯುವ ಸಂವಹನಾ ಶಿಬಿರಗಳು 

ಯುವಜನರಲ್ಲಿ ವ್ಯಕ್ತಿತ್ವ ವಿಕಾಸ ಮತ್ತು ಹೊಸ ಕೌಶಲ್ಯಗಳನ್ನು ಬೆಳೆಸಿ, ಅವರಲ್ಲಿ ಅರಿವ್ರ, ಆತ್ಮ ಸ್ಟೆ ಸ್ಥೈರ್ಯಗಳನ್ನು ರೂಪಿಸಲು 'ಯುವ 
ಚೇತನಾ' ಎಂಬ ತರಬೇತಿಯನ್ನು "ನೀಡಲಾಗುವುದು. 

ಯುವಜನರನ್ನು ಸ್ವತಂ ಉದ್ಯೋಗಿಗಳನ್ನಾಗಿಸುವಂತೆ ಪ್ರೋತ್ಸಾಹಿಸಲು ಅವರಿಗೆ ಅಗತ್ಯವಾದ ತರಬೇತಿ ನೀಡಲು " ಯುವ ಪ್ರೇರಣಾ 
ಎಂಬ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ವಯಂ ಉದ್ಯೋಗಿಗಳಾಗಲು ಆಸಕ್ತಿ ಇರುವ ಯುವಜನರಿಗೆ ಯೋಜನಾ ವರದಿ 
ಸಿದ್ದಪಡಿಸಿಕೊಳ್ಳುವುದು, ಮೂಲ ಬಂಡವಾಳಕ್ಕೆ ಬ್ಯಾಂಕ್‌ ಸಾಲ ಸೌಲಭ್ಯ ಪಡೆದುಕೊಳ್ಳುವುದು, ಉದ್ಯಮ ನಿರ್ವಹಣೆಗೆ ಬೇಕಾದ ಮೂಲ ಜ್ಞಾನ 
ಮತ್ತು ಪರಿಣತಿಯನ್ನು ಬೆಳೆಸಿಕೊಳ್ಳುವುದು ಮುಂತಾದ ವಿಷಯಗಳಲ್ಲಿ ತರಬೇತಿ ನೀಡಲಾಗುವುದು. 

ಯುವಜನರಲ್ಲಿ ನಾಯಕತ್ವ ಬೆಳವಣಿಗೆ, ವ್ಯಕ್ತಿತ್ವ ವಿಕಾಸ ಅನುವು ಮಾಡಿಕೊಳ್ಳಲು ಅವರ - ಸಂವಹನಾ ಕೌಶಲ್ಯಗಳ ವೃದ್ಧಿಗಾಗಿ - 
ಯುವ ಸಂವಹನಾ' ತರಬೇತಿ ಶಿಬಿರಗಳನ್ನು ನಡೆಸಲಾಗುವುದು. 

ಯುವಜನ ಮೇಳಗಳು 

ಯುವಜನರಲ್ಲಿರುವ ಸಾಹಿತ್ಯಕ, ಸಾಂಸ್ಕೃತಿಕ ಪ್ರತಿಭೆಯನ್ನು ಹೊರಗೆಳೆಯಲು ಹಾಗೂ ನಾಡಿನ ಪರಂಪರೆಯನ್ನು ಸಾರುವ ಕಲಾ ಪ್ರತಿಭೆ 
ತೋರಲು ಇಲಾಖೆಯು ಪ್ರತಿ ವರ್ಷ ತಾಲ್ಲೂಕು, ಜಿಲ್ಲಾ, ವಿಭಾಗ ಮತ್ತು ರಾಜ್ಯ ಮಟ್ಟದಲ್ಲಿ ಯುವಜನ ಮೇಳಗಳನ್ನು ಸಂಘಟಿಸಲಾಗುವುದು. 
ಯುವಜನರು ಜಾನಪದ ಪ್ರಕಾರಗಳಾದ ಗೀಗೀಪದ, ಲಾವಣಿ, ಜಾನಪದ ಗೀತೆ, ಜಾನಪದ ನೃತ್ಯ, ಸೋಬಾನೆ ಪದ, ಬೀಸುವ ಪದ, ವೀರಗಾಸೆ 
ಕುಣಿತ, ಕೋಲಾಟ, ಡೊಳ್ಳು ಕುಣಿತ, ಭಾವಗೀತೆ ಮುಂತಾದವುಗಳಲ್ಲಿ ತಮ್ಮ ಪ್ರಾವೀಣ್ಯವನ್ನು ಪ್ರದರ್ಶಿಸುವರು. 


ಯುವಜನೋತ್ಸವ 
ರ] ಸಾಂಸ್ತ ತಿಕ ಪ್ರತಿಭೆಯನ್ನು ಗುರುತಿಸಿ, ಪ್ರೋತ್ಸಾಹಿಸಲು ಪ್ರತಿ ವರ್ಷ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಯುವ 
ಉತ್ಸವಗಳನ್ನು ನಡೆಸಲಾ ವುದು. ಇದರಲ್ಲಿ ಯುವಜನರಿಗಾಗಿ ಶಾಸ್ತ್ರೀಯ ಸಂಗೀತ (ಕರ್ನಾಟಕ ಮತ್ತು ಹಿಂದುಸ್ತಾನಿ) ಶಾಸ್ತ್ರೀಯ ನೃತ್ಯ, 
ುು 


ಶಾಸ್ತ್ರೀಯ ಲಘು ವಾದ್ಯ, ರ ವಾದ್ಯ, ಜಾನಪದ ಗೀತೆ, ಜಾನಪದ ನೃತ್ಯ, ಏಕಾಂಕ ನಾಟಕ ಹಾಗೂ ಚರ್ಚಾ ಸ್ಪರ್ಧೆಗಳನ್ನು 
ಏರ್ಪಡಿಸಲಾಗುವುದು. 
ರಾಜ್ಯ ಮಟ್ಟದಲ್ಲಿ ನಡೆಯುವ “ಯುವ ಉತ್ಸವ' ಗಳಲ್ಲಿ ವಿಶೇಷ ಸಾಧನೆ ಮಾಡಿದವರನ್ನು ರಾಷ್ಟ್ರೀಯ ಯುವ ಉತ್ಸವಕ್ಕೆ 
ನಿಯೋಜಿಸಲಾಗುವುದು. ರಾಜ್ಯದಲ್ಲಿ ಪ್ರಚಲಿತವಿರುವ ಎರಡು ಜಾನಪದ ನೃತ್ಯ ಪ್ರದರ್ಶನ ತಂಡಗಳನ್ನೂ ರಾಷ್ಟ್ರೀಯ ಯುವ ಉತ್ಸವಕ್ಕೆ ಆರಿಸಿ 
ಕಳುಹಿಸಿಕೊಡಲಾಗುವುದು. 
ರಾಜ್ಯ ಯುವ ಪ್ರಶಸ್ತಿಗಳು 
ಇಲಾಖೆಗೆ ನೊಂದಾಯಿಸಲ್ಪಟ್ಟ ಯುವಕ ಸಂಘಗಳ ಮತ್ತು ಯುವತಿ ಮಂಡಳಿಗಳ ಸದಸ್ಯರು ಸಮಾಜ ಸೇವೆ, ಸಾಕ್ಷರತೆ, 
ಸಾಮಾಜಿಕ ಪಿಡುಗುಗಳ ಬಗ್ಗೆ ಜಾಗೃತಿ, "ನೈರ್ಮಲ್ಯ ಕಾಪಾಡುವಿಕೆ, ಆರೋಗ್ಯ ಪರಿಸರ ರಕ್ಷಣೆ ಮುಂತಾದವುಗಳಲ್ಲಿ ಸಕ್ರಿಯವಾಗಿ ಸ 
ಪರಿಣಾಮಕಾರಿಯಾಗಿ ತೊಡಗಿರು ವುದನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಭಿಬಾಡಯ ವತಿಯಿಂದ ಪ್ರತಿ ವರ್ಷ ಎರಡು ಸಂಘಗಳಿಗೆ 
ಹಾಗೂ ಹತ್ತು ಜನ ಯುವಕ/ಯುವತಿಯರಿಗೆ ? ರಾಜ್ಯ ಯುವ ಪ್ರಶಸ್ತಿ' ಗಳನ್ನು ನೀಡಿ ಗೌರವಿಸಲಾಗುವುದು. ಈ ಪ್ರಶಸ್ತಿಯು ಪ್ರತಿ ಸಂಘಗಳಿಗೆ 
ರೂ. 25,000-00 ಗಳಂತೆ ಹಾಗೂ ವೈಯಕ್ತಿಕ ನೀಡುವ ಪ್ರಶಸ್ತಿಯಲ್ಲಿ ರೂ. 10,000-00 ಗಳ ನಗದು ಪ್ರಶಸ್ತಿ ಒಳಗೊಂಡಿರುತ್ತದೆ. 
ರಾಷ್ಟ್ರೀಯ ಯುವ ಪ್ರಶಸ್ತಿಗಳು 
ಸಾಮಾಜಿಕ, ಶೈಕ್ಷಣಿಕ ಮತ್ತು ಸಾಂಸ್ಟ ತಿಕ ಕ್ಷೇತ್ರಗಳಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಯುವಜನ ಸಂಸ್ಥೆಗಳು ಮತ್ತು ಯುವಜನರನ್ನು 
ಗುರುತಿಸಿ ಭಾರತ ಸಹಾ ರಾಷ್ಟ್ರೀಯ ಯುವ 'ಪ್ರಶಸಿಗಳನ್ನು ನೀಡಿ ಗೌರವಿಸುತ್ತದೆ. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯು ಸೂಕ್ತ 
ಸಂಸ್ಥೆಗಳನ್ನು ಮತ್ತು ಯುವಜನರನ್ನು ದುರುತಿಸಿ ರಾಷ್ಟ್ರೀಯ ಯುವ ಪ್ರಶಸ್ತಿಗೆ ಶಿಫಾರಸ್ಸು ಮಾಡುತ್ತಿದೆ. 
ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ 
ಸ್ಕೌಟ್ಸ್‌ ವತಿಯಿಂದ ವಿದ್ಯಾರ್ಥಿಗಳಲ್ಲಿ ಹಾಗೂ ಗೈಡ್‌ "ವತಿಯಿಂದ ವಿದ್ಯಾರ್ಥಿನಿಯರಲ್ಲಿ ಶಿಸ್ತು ಸಂಯಮ ಮತ್ತು ಸೇವಾ 
ಮನೋಭಾವವನ್ನು ಮೂಡಿಸುವ ಉದ್ದೇಶದಿಂದ ಕೆಲಸ ಮಾಡುತ್ತಿರುವ ಸ್ವಯಂ ಸೇವಾ ಸಂಸ್ಥೆ ' ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌? ಈ ಸಂಸ್ಥೆಗೆ 
ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯಿಂದ ಸಹಾಯಾನುದಾನವನ್ನು ಒದಗಿಸಲಾಗುತ್ತಿದೆ. 


೧೪೩೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ಭಾಗ - ೩ 





ಭಾರತೀಯ ಯುವಜನ ವಸತಿ ನಿಲಯಗಳ ಸಂಸ್ಥೆ 

ಈ ರಾಷ್ಟ್ರ ಮಟ್ಟದ ಸಂಸ್ಥೆಯ ರಾಜ್ಯ ಶಾಖೆಯ ಕೇಂದ್ರ ಕಚೇರಿಯು ಬೆಂಗಳೂರಿನಲ್ಲಿದೆ. ಪ್ರವಾಸ ಮಾಡುವ ಮೂಲಕ 
ಸಮಾಜಾಧ್ಯಯನ ಮಾಡಬಯಸುವ ಹಾಗೂ ದೇಶದ ವೈವಿಧ್ಯಮಯ ಪರಂಪರೆ ಸಂಸ್ಕೃತಿಗಳನ್ನು ಅಧ್ಯಯನ ಮಾಡುವವರಿಗೆ ದೇಶದ 
ಹಲವಾರು ನಗರ ಪಟ್ಟಣಗಳಲ್ಲಿ ಈ ಸಂಸ್ಥೆಯ ವಸತಿ ಸೌಕರ್ಯವನ್ನು ಒದಗಿಸುತ್ತದೆ. ಯುವಜನರಲ್ಲಿ ಸಾಹಸ ಪ್ರವೃತ್ತಿ, ಮುಂದಾಳತ್ವ ಗುಣ, 
ಅಧ್ಯಯನಶೀಲತೆ ಹಾಗೂ ಸಮಾಜ ಸೇವಾ ಮನೋಭಾವಗಳನ್ನು ಬೆಳೆಸಲು ಸಹಕಾರಿಯಾಗಿರುವ ಈ ಸಂಸ್ಥೆಗೆ ಯುವಜನ ಸೇವಾ ಮತ್ತು 
ಕ್ರೀಡಾ ಇಲಾಖೆಯಿಂದ ಸಹಾಯಾನುದಾನವನ್ನು ಒದಗಿಸಲಾಗುತ್ತಿದೆ. 

ಯುವಜನ ಸಂಘಗಳು 

ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಗೆ ನೋಂದಾವಣೆಯಾದ ಯುವಕ ಸಂಘ, ಯುವತಿ ಮಂಡಳಿಗಳು ಕ್ರೀಡೋಪಕರಣಗಳ 
ಖರೀದಿಗೆ ಆಟದ ಮೈದಾನದ ಅಭಿವೃದ್ಧಿಗೆ ಹೊನಲು ಬೆಳಕಿನ ಸಲಕರಣೆಗಳ ಖರೀದಿಗೆ, ಕುಸ್ತಿ ಅಖಾಡಾಗಳ ಅಭಿವೃದ್ಧಿಗೆ, ಬಯಲು ರಂಗ 
ಮಂದಿರ ಮತ್ತು ಒಳಾಂಗಣ ಕ್ರೀಡಾಂಗಣ ನಿರ್ಮಾಣಕ್ಕೆ, ಸಾಹಸ ಕ್ರೀಡಾ ಚಟುವಟಿಕೆಗಳ ಸಂಘಟನೆಗೆ, ಯುವಜನ ಸಂಘದ ಕಟ್ಟಡ ನಿರ್ಮಾಣಕ್ಕೆ 
ಪ್ರಸ್ತಾವನೆಗಳನ್ನು ಸಲ್ಲಿಸಿದಲ್ಲಿ, ಅರ್ಹತೆ ಮತ್ತು ಆದ್ಯತಾನುಸಾರ ಇಲಾಖೆಯಿಂದ ಸಹಾಯಾನುದಾನವನ್ನು ನೀಡಲಾಗುವುದು. ವ್ಯಾಯಾಮ 
ಶಾಲೆಗಳಲ್ಲಿನ ಉಪಕರಣ ಖರೀದಿಗೆ ಮತ್ತು ಕ್ರೀಡಾಂಗಣಗಳ ನಿರ್ವಹಣೆಗೆ ಧನ ಸಹಾಯವನ್ನು ಆಯಾ ಜಿಲ್ಲಾ ಪಂಚಾಯ್ತಿಗಳ ಮೂಲಕ 
ನೀಡಲಾಗುವುದು. 

ತಾಲ್ಲೂಕು ಮತ್ತು ಜಿಲ್ಲಾ ಕ್ರೀಡಾಂಗಣಗಳು 

ಕ್ರೀಡಾ ಚಟುವಟಿಕೆಗಳ ಕೇಂದ್ರ ಬಿಂದು ಕ್ರೀಡಾಂಗಣಗಳು. ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡಾ ಚಟುವಟಿಕೆಗಳನ್ನು ವೃದ್ದಿಪಡಿಸಲು ಅಗತ್ಯ 
ಕ್ರೇಡಾ ಮೂಲಭೂತ ಸೌಕರ್ಯಗಳ ನಿರ್ಮಾಣಕ್ಕೆ ಪ್ರಾಶಸ್ತ್ಯ ನೀಡಲಾಗುತ್ತಿದೆ. ಈ ಉದ್ದೇಶದಿಂದ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳ ಉತ್ತಮ 
ಮಟ್ಟದ ಕ್ರೀಡಾ ಮೂಲಭೂತ ಸೌಕರ್ಯ ಸೃಷ್ಟಿಸುವ ದಿಕ್ಕಿನಲ್ಲಿ 20 ಜಿಲ್ಲಾ ಕೇಂದ್ರಗಳಲ್ಲಿ ವಿವಿದೋದ್ಧೇಶಗಳ ಕ್ರೀಡಾಂಗಣಗಳನ್ನು ನಿರ್ಮಿಸಲಾಗಿದೆ. 
ಈ ಕ್ರೀಡಾಂಗಣಗಳು ಜಿಲ್ಲೆಯ ಕ್ರೀಡಾ ಕೇಂದ್ರಗಳಾಗಿವೆ. ಉಳಿದ 7 ಜಿಲ್ಲೆಗಳಲ್ಲಿ ನಿರ್ಮಾಣ ಕಾರ್ಯ ಆರಂಭಿಸಲಾಗಿದೆ. ರಾಜ್ಯದ ತಾಲ್ಲೂಕು 
ಕೇಂದ್ರಗಳಲ್ಲಿ ತಾಲ್ಲೂಕು ಕ್ರೀಡಾಂಗಣಗಳ ನಿರ್ಮಾಣ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. 

ಒಳಾಂಗಣ ಕ್ರೀಡಾಂಗಣಗಳು 

ಬೆಂಗಳೂರಿನಲ್ಲಿರುವ ಶ್ರೀ ಕಂಠೀರವ ಒಳಾಂಗಣ ಕ್ರೀಡಾಂಗಣ ಮತ್ತು ಕೋರಮಂಗಲ ಒಳಾಂಗಣ ಕ್ರೀಡಾಂಗಣಗಳಲ್ಲಿ ಹಾಗೂ 
ಮೈಸೂರಿನಲ್ಲಿರುವ ಚಾಮುಂಡಿ ವಿಹಾರ ಒಳಾಂಗಣ ಕ್ರೀಡಾಂಗಣದಲ್ಲಿ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಕ್ರೀಡಾ 
ಚಟುವಟಿಕೆಗಳನ್ನು ಸಂಘಟಿಸಲಾಗುವುದು. ವಸ್ತು ಪ್ರದರ್ಶನ ಮುಂತಾದ ಸಾರ್ವಜನಿಕ ಉದ್ದೇಶಗಳಿಗೂ ನೀಡಲಾಗುವ ಈ ಒಳಾಂಗಣ 
ಕ್ರೀಡಾಂಗಣಗಳನ್ನು ಕ್ರೀಡಾ ಚಟುವಟಿಕೆಗಳಿಗೆ ಆದ್ಯತೆಯ ಮೇಲೆ ಒದಗಿಸಲಾಗುವುದು. 

ಚಿಕ್ಕಮಗಳೂರು, ಮಂಗಳೂರು, ಚಿತ್ರದುರ್ಗ, ರಾಯಚೂರು, ಗುಲ್ಬರ್ಗಾ ಜಿಲ್ಲಾ ಕೇಂದ್ರಗಳಲ್ಲಿಯೂ ಒಳಾಂಗಣ ಕ್ರೀಡೆಗಳಿಗೆ ಸೌಲಭ್ಯ 
ಕಲ್ಪಿಸಲಾಗಿದೆ. 

ಅಂತರ ರಾಷ್ಟ್ರೀಯ ಮಟ್ಟದ ಕ್ರೀಡಾ ಮಟ್ಟದ ಸೌಲಭ್ಯಗಳು 

ಬೆಂಗಳೂರಿನ ಶ್ರೀ ಕಂಠೀರವ ಕ್ರೀಡಾಂಗಣ, ಅಕ್ಕಿತಿಮ್ಮನಹಳ್ಳಿ ಹಾಕಿ ಕ್ರೀಡಾಂಗಣಗಳಲ್ಲಿ ಕರ್ನಾಟಕ ಕ್ರೀಡಾ ಪಟುಗಳಿಗೆ ಅಂತರ 

ರಾಷ್ಟ್ರೀಯ ಮಟ್ಟದ ಕ್ರೀಡಾ ಸೌಲಭ್ಯಗಳನ್ನು ಸೃಜಿಸಲಾಗಿದೆ. 
ಕ್ರೀಡಾ ಶಾಲೆಗಳು, ಕ್ರೀಡಾ ವಸತಿ ನಿಲಯಗಳು 
ಗ್ರಾಮೀಣ ಪ್ರದೇಶಗಳಲ್ಲಿ ಹುದುಗಿರುವ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ, ಅವರುಗಳನ್ನು ಪೋಷಿಸುವ ಮತ್ತು ವಿಕಸನಗೊಳಿಸುವ 

ಉದ್ದೇಶದಿಂದ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಬೆಂಗಳೂರಿನ ವಿದ್ಯಾನಗರದಲ್ಲಿ ಹಾಗೂ ಕೊಡಗು ಜಿಲ್ಲೆಯ 
ಕೂಡಿಗೆಯಲ್ಲಿ ಕ್ರೀಡಾ ಶಾಲೆಗಳನ್ನು ಪ್ರಾರಂಭಿಸಲಾಗಿದೆ. ಅಲ್ಲದೆ ಕ್ರೀಡಾ ವಸತಿ ನಿಲಯಗಳನ್ನು ಬೆಂಗಳೂರು, ಮೈಸೂರು, ದಾವಣಗೆರೆ, 
ಬಿಜಾಪುರ, ಬೆಳಗಾವಿ ಮತ್ತು ಗುಲ್ಬರ್ಗಾ ಜಿಲ್ಲಾ ಕೇಂದ್ರಗಳಲ್ಲೂ ನಡೆಸಲಾಗುತ್ತಿದೆ. 

ಕ್ರೀಡಾ ಶಾಲೆ/ಕ್ರೀಡಾ ನಿಲಯಗಳಲ್ಲಿ ಪ್ರವೇಶ ಪಡೆದ ಕ್ರೀಡಾ ಪ್ರತಿಭೆಗಳಿಗೆ ಅನುಭವಿ ತರಬೇತುದಾರರಿಂದ ವಿವಿಧ ಕ್ರೀಡೆಗಳಲ್ಲಿ 
ತರಬೇತಿ ನೀಡಲಾಗುವುದು. ಕ್ರೀಡಾ ಪಟುಗಳಿಗೆ ಉಚಿತ ವಸತಿ, ಊಟೋಪಹಾರ, ಕ್ರೀಡಾ ಕಿಟ್‌ ಗಳನ್ನು ಒದಗಿಸಲಾಗುವುದು. ಈ ಕ್ರೀಡಾ 
ಪಟುಗಳು ವಿವಿಧ ಪಂದ್ಯಾವಳಿಗಳಲ್ಲಿ ಹಾಗೂ ತರಬೇತಿ ಶಿಬಿರಗಳಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗುವುದು. ಈ ಕ್ರೀಡಾ ಪಟುಗಳು 
ರಾಷ್ಟ್ರ ಮಟ್ಟದ ಮತ್ತು ಅಂತರರಾಷ್ಟ್ರ ಮಟ್ಟದ ಕ್ರೀಡಾ ಪಟುಗಳಾಗಿ ರೂಪುಗೊಳ್ಳಲು ಅವಶ್ಯಕವಾದ ವೈಜ್ಞಾನಿಕ ಕ್ರೀಡಾ ತರಬೇತಿಯನ್ನು ಹಂತ 
ಹಂತವಾಗಿ ಒದಗಿಸಲಾಗುವುದು. 

ಕ್ರೀಡಾ ವಸತಿ ಶಾಲೆ ಮತ್ತು ಕ್ರೀಡಾ ವಸತಿ ನಿಲಯ ಕಿರಿಯರ ವಿಭಾಗದಲ್ಲಿ ಆಯ್ಕೆ ಪಡೆಯುವ ಬಾಲಕರು ಮತ್ತು ಬಾಲಕಿಯರು 
ಆಯಾ ವರ್ಷದ ಜೂನ್‌ 1 ರಂದು 14 ವರ್ಷದೊಳಗಿರಬೇಕು ಹಾಗೂ 8ನೇ ತರಗತಿಗೆ ಮಾತ್ರ ಪ್ರವೇಶ ನೀಡಲಾಗುವುದು. 

ಕ್ರೀಡಾ ವಸತಿ ನಿಲಯಗಳಿಗೆ ಆಯ್ಕೆಯಾಗುವ ಯುವಕರು ಮತ್ತು ಯುವತಿಯರಿಗೆ ಆಯಾ ವರ್ಷದ ಜೂನ್‌ 1 ರಂದು 17 
ವರ್ಷದೊಳಗಿರಬೇಕು ಮತ್ತು ಪ್ರಥಮ ಪಿಯುಸಿ ತರಗತಿಗೆ ಮಾತ್ರ ಪ್ರವೇಶ ನೀಡಲಾಗುವುದು 

ಕ್ರೀಡಾ ತರಬೇತಿ ಕಾರ್ಯಕ್ರಮಗಳು 

ರಾಜ್ಯದ ಎಲ್ಲಾ 27 ಜಿಲ್ಲೆಗಳಲ್ಲಿ ಜಿಲ್ಲಾ ತರಬೇತಿ ಕೇಂದ್ರಗಳಿದ್ದು, ರಾಜ್ಯ ಕ್ರೀಡಾ ತರಬೇತಿ ಕೇಂದ್ರವು ಬೆಂಗಳೂರಿನಲ್ಲಿದೆ. ಎಲ್ಲಾ 
ಕೇಂದ್ರಗಳಿಗೆ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದಿಂದ ಕ್ರೀಡಾ ತರಬೇತುದಾರರನ್ನು ನೇಮಕ ಮಾಡಲಾಗಿದೆ. ಇವರು ಅಲ್ಲಲ್ಲಿನ ಕ್ರೀಡಾ ಪ್ರತಿಭೆಗಳನ್ನು 
ಗುರುತಿಸಿ ಅಗತ್ಯವಾದ ಕ್ರೀಡಾ ತರಬೇತಿಯನ್ನು ನೀಡುವರು. ಭರವಸೆದಾಯಕ ಕ್ರೀಡಾ ಪಟುಗಳಿಗೆ ಹೆಚ್ಚಿನ ಮಟ್ಟದ ತರಬೇತಿಯನ್ನು 
ನೀಡಲಾಗುವುದು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ೧೪೩೯ 





ಗ್ರಾಮೀಣ ಕ್ರೀಡಾ ಕೂಟಗಳು 
ಗ್ರಾಮೀಣ ಕ್ಷೇತ್ರದಲ್ಲಿನ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಲು ಮತ್ತು ಅವರು ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲಿ 
ಭಾಗವಹಿಸುವಂತಾಗಲು ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯು ಪ್ರತಿ ವರ್ಷ ತಾಲ್ಲೂಕು, ಜಿಲ್ಲಾ ಮಟ್ಟದ ರಾಜ್ಯ ಗ್ರಾಮೀಣ ಕ್ರೀಡಾ 
ಕೂಟಗಳನ್ನು ಏರ್ಪಡಿಸುತ್ತದೆ. 
ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಉತ್ತಮ ಸಾಧನೆ ತೋರಿದ ಕ್ರೀಡಾಪಟುಗಳನ್ನು ರಾಷ್ಟ್ರ ಮಟ್ಟದ ಗ್ರಾಮೀಣ ಕ್ರೀಡಾ ಕೂಟಕ್ಕೆ 
ಕಳುಹಿಸಿಕೊಡಲಾಗುವುದು. 
ದಸರಾ ಕ್ರೀಡಾ ಕೂಟ 
ಕರ್ನಾಟಕದ ಹೆಮ್ಮೆಯ ದಸರಾ ಉತ್ಸವದ ಕಾಲದಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿನ ಕ್ರೀಡಾ ಪ್ರತಿಭೆಗಳನ್ನು ಪರಿಚಯ 
ಮಾಡಿಕೊಡುವ ಉದ್ದೇಶದಿಂದ, ಇಲಾಖೆಯ ವತಿಯಿಂದ ಪ್ರತಿ ವರ್ಷ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾ ಕೂಟಗಳನ್ನು ಸಂಘಟಿಸಲಾಗುವುದು. 
ಜಿಲ್ಲಾ ಮಟ್ಟದ ಸ್ಪರ್ಧೆಗಳಲ್ಲಿ ಆಯ್ಕೆಯಾದ ಕ್ರೀಡಾಪಟುಗಳು ವಿಭಾಗ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸುವರು. ವಿಭಾಗ ಮಟ್ಟದಲ್ಲಿ 
ವಿಜೇತರಾದವರು ಮೈಸೂರಿನಲ್ಲಿ ನಡೆಯುವ ರಾಜ್ಯ ಮಟ್ಟದ ದಸರಾ ಕ್ರೀಡಾ ಕೂಟದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವರು. 
ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟಗಳು 
ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನೌಕರರಲ್ಲಿ ಕ್ರೀಡಾ ಮನೋಭಾವ ಬೆಳೆಸಲು ಇಲಾಖೆಯು ಪ್ರತಿವರ್ಷ 
ಜಿಲ್ಲೆ ಮತ್ತು ರಾಜ್ಯ ಮಟ್ಟಿದಲ್ಲಿ ಸರ್ಕಾರಿ ನೌಕರರ ಕ್ರೀಡಾಕೂಟಗಳನ್ನು ಏರ್ಪಡಿಸುತ್ತಿದೆ. 
ಕ್ರೀಡೆಗಳಲ್ಲಿ ವಿಶೇಷ ಆಸಕ್ತಿಯಿರುವ ಸರ್ಕಾರಿ ನೌಕರರಿಗೆ ಇದರಿಂದ ಪ್ರೋತ್ಸಾಹ ದೊರಕುವುದಲ್ಲದೆ, ಸರ್ಕಾರಿ ನೌಕರಿಗೆ ಸೇರಿದ ನಂತರ 
ಕ್ರೀಡೆಗಳಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳಲು ಹಲವರಿಗೆ ಇದರಿಂದ ಉತ್ತಮ ಅವಕಾಶ ದೊರಕಿದಂತಾಗಿದೆ. 
ಶಾಸಕರ ಕ್ರೀಡಾ ಕೂಟ 
ರಾಜ್ಯದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯ ರಿಗ ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಮೂಡಿಸಲು ಹಾಗೂ ಕ್ರೀಡಾ ಪ್ರತಿಭೆ 
ಇರುವ ಸದಸ್ಯರಲ್ಲಿ ಕ್ರೀಡಾಸಕ್ತಿಯನ್ನು ಬೆಳೆಸಲು ಇಲಾಖೆಯ ದ ಪ್ರತಿ ವರ್ಷ ಶಾಸಕರ ಕ್ರೀಡಾ ಕೂಟವನ್ನು ಸಂಘಟಿಸಲಾಗುವುದು. 
ಏಕಲವ್ಯ ಪ್ರಶಸ್ತಿ 
ಕರ್ನಾಟಕ ರಾಜ್ಯವನ್ನು ರಾಷ್ಟ್ರ ಮತ್ತು ಅಂತರ ರಾಷ್ಟ್ರ ಮಟಿದಲ್ಲಿ ಪ್ರತಿನಿಧಿಸಿ ವಿಶೇಷ ಸಾಧನೆಗೈದ ಕ್ರೀಡಾಪಟುಗಳಿಗೆ ಏಕಲವ್ಯ 
ಪ್ರಶಸ್ತಿಯನ್ನು ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯಿಂದ ನೀಡಿ ಪ್ರೋತ್ಸಾಹಿಸಲಾಗುವ್ರದು. ಈ ಪ್ರಶಸ್ತಿಯು ನಗದು ಬಹುಮಾನ 
ರೂ. 50,000-00, ಏಕಲವ್ಯ ಕಂಚಿನ ಪ್ರತಿಮೆ ಮತ್ತು ಗೌರವ ಪತ್ರಗಳನ್ನು ಒಳಗೊಂಡಿರುತ್ತದೆ. 
ಅರ್ಜುನ ಪ್ರಶಸ್ತಿ 
ಕ್ರೀಡಾ ಕ್ಷೇತ್ರಕ್ಕೆ ಭಾರತ ಸರ್ಕಾರವು ಪ್ರದಾನ ಮಾಡುತ್ತಿರುವ ವಿಶಿಷ್ಟ ಪ್ರಶಸ್ತಿ ಅರ್ಜುನ ಪ್ರಶಸ್ತಿ ಪ್ರಶಸ್ತಿಯ ವರ್ಷವೂ ಸೇರಿದಂತೆ 
ಹಿಂದಿನ ಮೂರು “ವರ್ಷಗಳಲ್ಲಿ ರಾಷ್ಟ್ರ ಮಟ್ಟದ ಅಥವಾ ಅಂತರ ರಾಷ್ಟ್ರ ಮಟ್ಟದ ಕ್ರೀಡಾ ಸ್ಪರ್ಧೆಗಳಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ 
ಕ್ರೀಡಾಪಟುಗಳು ನಾಯಕತ್ವ ಗುಣಗಳನ್ನು ಹಾಗೂ ಶಿಸ್ತು ಪ್ರಜ್ಞೆಯನ್ನು ಹೊಂದಿರುವುದನ್ನು ಗುರುತಿಸಿ, ಈ ಪ್ರಶಸ್ತಿಗೆ ಅರ್ಹರಾದವರನ್ನು 
ಇಲಾಖೆಯ ವತಿಯಿಂದ ಶಿಫಾರಸ್ಸು ಮಾಡಲಾಗುವುದು. 
ದ್ರೋಣಾಚಾರ್ಯ ಪ್ರಶಸ್ತಿ 
ಅಂತರ ರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ಕ್ರೀಡಾ ಸ್ಪರ್ಧೆಗಳಲ್ಲಿ ಉತ್ತಮ ಕ್ರೀಡಾ ಪ್ರತಿಭೆಯನ್ನು ತೋರುವ ಕ್ರೀಡಾ ಪಟುಗಳನ್ನು/ಕ್ರೀಡಾ 
ತಂಡವನ್ನು ತರಬೇತುಗೊಳಿಸಿದ ಕ್ರೀಡಾ ತರಬೇತುದಾರರಿಗೆ ಭಾರತ ಸರ್ಕಾರದ ವತಿಯಿಂದ ಈ ಪ್ರಶಸ್ತಿಯನ್ನು ನೀಡಲಾಗುವುದು. 
ಇಂಥ ಸಾಧನೆಗೈದ ಕ್ರೀಡಾ ತರಬೇತುದಾರರನ್ನು ಗುರುತಿಸಿ, ಅವರನ್ನು ಪ್ರಶಸ್ತಿಗಾಗಿ ಕೇಂದ್ರ ಸರ್ಕಾರಕ್ಕೆ ಯುವಜನ ಸೇವಾ ಮತ್ತು 
ಕ್ರೀಡಾ ಇಲಾಖೆಯ ವತಿಯಿಂದ ಶಿಫಾರಸ್ಸು ಮಾಡಲಾಗುವುದು. 
ರಾಜೀವ್‌ ಗಾಂಧಿ ಖೇಲ್‌ ರತನ್‌ ಪ್ರಶಸ್ತಿ 
ಭಾರತ ಸರ್ಕಾರವು 1991-92 ರಿಂದ ಈ ಪ್ರಶಸ್ತಿಯನ್ನು ನೀಡಲಾರಂಭಿಸಿದೆ. ಒಂದು ವರ್ಷದ ಅವಧಿಯಲ್ಲಿ ಕ್ರೀಡಾ ಪಟು ಅಥವಾ 
ಕ್ರೀಡಾ ತಂಡ ತೋರಿದ ಅತಿ ವಿಶಿಷ್ಠ ಹಾಗೂ ಗಮನಾರ್ಹ ಸಾಧನೆಯನ್ನು ಪರಿಗಣಿಸಿ, ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು. ಪದಕ, 
ಗೌರವಪತ್ರ ಹಾಗೂ 3.00 ಲಕ್ಷ ರೂ. ನಗದನ್ನು ಪ್ರಶಸ್ತಿ ಒಳಗೊಂಡಿದೆ. 
ಕ್ರೀಡಾ ವಿದ್ಯಾರ್ಥಿ ವೇತನ 
ಪ್ರೌಢಶಾಲಾ ವಿದ್ಯಾರ್ಥಿ, ವಿದ್ಯಾರ್ಥಿನಿಯರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು 
ಪಡೆದಿದ್ದರೆ, ಅಂಥವರಿಗೆ ಪ್ರೋತ್ಸಾಹ ಮತ್ತು ಉತ್ತೇಜನ ನೀಡಲು ಇಲಾಖೆಯ ವತಿಯಿಂದ ವಾರ್ಷಿಕ ರೂ. 600-00 ಗಳ ಕ್ರೀಡಾ ವಿದ್ಯಾರ್ಥಿ 
ವೇತನವನ್ನು ನೀಡಲಾಗುವುದು. 
ಸಂಕಷ್ಟದಲ್ಲಿರುವ ಕ್ರಿ ಕ್ರೀಡಾ ಪಟುಗಳಿಗೆ ನೆರವು 
ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಹಾಗೂ ಅಂತರ ರಾಷ್ಟ್ರ ಮಟ್ಟದ ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಶೇಷ ಸಾಧನೆಗೈದು, ಪ್ರಸ್ತುತ ಸಂಕಷ್ಟ 
ಪರಿಸ್ಥಿತಿಯಲ್ಲಿರುವ 50 "ವಷ ೯ಕ್ಕೆ ಮೀಂದ- ಕ್ರೀಡಾ ಪಟುಗಳಿಗೆ ಇಲಾಖೆಯಿಂದ ಈ ಕೆಳಕಂಡಂತೆ ಮಾಸಾಶನವನ್ನು ನೀಡಲಾಗುತ್ತಿದೆ. 
(ಅ) ರಾಜ್ಯ ಮಟ್ಟದಲ್ಲಿ ವಿಶೇಷ ಸಾಧನೆಗೈದವರಿಗೆ ಪ್ರತಿ ಮಾಹೆ: 300-00 
(ಆ) ರಾಷ್ಟ್ರ ಮಟ್ಟದಲ್ಲಿ ವಿಶೇಷ ಸಾಧನೆಗೈದವರಿಗೆ ಪ್ರತಿ ಮಾಹೆ: 400-00 
(ಇ) ಅಂತರ ರಾಷ್ಟ್ರ ಮಟ್ಟದಲ್ಲಿ ವಿಶೇಷ ಸಾಧನೆಗೈದವರಿಗೆ ಪ್ರತಿ ಮಾಹೆ: 600-00 
ವೃತ್ತಿ ಶಿಕ್ಷಣ ಪ್ರವೇಶದಲ್ಲಿ ಕ್ರೀಡಾ ಮೀಸಲಾತಿ 
ರಾಷ್ಟ್ರ ಹಾಗೂ ಅಂತರ ರಾಷ್ಟ್ರ ಮಟ್ಟದ ಕ್ರೀಡಾ ಸ್ಪರ್ಧೆಗಳಲ್ಲಿ ಪದಕಗಳಿಸಿ ಸಾಧನೆಗೈದ ಕ್ರೀಡಾಪಟುಗಳು ವೈದ್ಯಕೀಯ, 
ಇಂಜಿನಿಯರಿಂಗ್‌, ದಂತ ವೈದ್ಯಕೀಯ ಮತ್ತು. ಇತರ 'ವೃತ್ತಿಪರ ಕೋರ್ಸುಗಳಿಗೆ ಪ್ರವೇಶ ಬಯಸಿ ಅರ್ಜಿ ಸಲ್ಲಿಸಿದ್ದರೆ ಅಂಥವರ ಕ್ರೀಡಾ ಸಾಧನೆಯ 
ಆಧಾರದ ಮೇಲೆ ಅವರಿಗೆ ಸೀಟು ಹಂಚಿಕೆ ಮಾಲು ಇಲಾಖೆಯಿಂದ ಸಾಮಾನ್ಯ ಪ್ರವೇಶ ಪರೀಕ್ಷಾ ಘಟಕದ ವಿಶೇಷಾಧಿಕಾರಿಗೆ ಶಿಫಾರಸ್ಸು 
ಮಾಡಲಾಗುವುದು. 


೧೪೪೦ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ಭಾಗ - ೩ 





ನಿವೇಶನ ಹಂಚಿಕೆಯಲ್ಲಿ ಕ್ರೀಡಾ ಮೀಸಲಾತಿ 

ರಾಷ್ಟ್ರ ಹಾಗೂ ಅಂತರ ರಾಷ್ಟ್ರ ಮಟ್ಟಿದಲ್ಲಿ ನಡೆಯುವ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ಅತ್ಯುನ್ನತ ಸಾಧನೆಗೈದು ಬೆಂಗಳೂರು ಮತ್ತು 
ಇತರ ನಗರಗಳಲ್ಲಿ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದ ಕ್ರೀಡಾ ಪಟುಗಳ ಹೆಸರುಗಳನ್ನು ಇಲಾಖೆಯು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಿಫಾರಸ್ಸು 
ಮಾಡುವುದು. 

ಕ್ರೀಡಾ ಸೌಲಭ್ಯಗಳ ಅಭಿವೃದ್ಧಿಗೆ ಕೇಂದ್ರ ಯೋಜನೆ 

ರಾಜ್ಯದಲ್ಲಿ ಇಲಾಖೆಯು ನಡೆಸುತ್ತಿರುವ ವಿವಿಧ ಕ್ರೀಡೆಗಳ ಮತ್ತು ಪಂದ್ಯಗಳ ಸಂಘಟನೆಗೆ ಹಾಗೂ ಅಭಿವೃದ್ಧಿಗೆ, ಕ್ರೀಡಾಂಗಣಗಳ 
ಅಭಿವೃದ್ಧಿಗೆ ರಾಜ್ಯ ಕ್ರೀಡಾ ಸಂಸ್ಥೆಗಳ ಮೂಲಕ ಇಲಾಖೆಯು ವ್ಯವಸ್ಥೆ ಮಾಡುವ ವಿವಿಧ ಕ್ರೀಡಾ ಪಂದ್ಯಗಳ ಸಂಘಟನೆಗೆ ಕೇಂದ್ರ ಸರ್ಕಾರದಿಂದ 
ಆರ್ಥಿಕ ಅನುದಾನ ಲಭ್ಯವಿದೆ. 

ಕರ್ನಾಟಕ ಕ್ರೀಡಾ ಪ್ರಾಧಿಕಾರ 

ಕರ್ನಾಟಕ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಮೂಲಕ ವಿವಿಧ ಕ್ರೀಡಾ ಚಟುವಟಿಕೆಗಳನ್ನು 
ಹಮ್ಮಿಕೊಳ್ಳಲಾಗುವುದು. ಸರ್ಕಾರದ ಯುವಜನ ಸೇವಾ ಮತ್ತು ಕ್ರೀಡಾ ಸಚಿವರು ಅಧ್ಯಕ್ಷರಾಗಿರುವ ಈ ಪ್ರಾಧಿಕಾರಕ್ಕೆ ಒಬ್ಬ ಉಪಾಧ್ಯಕ್ಷರು 
ಇರುತ್ತಾರೆ. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರು ಇದಕ್ಕೆ ಸದಸ್ಯ ಕಾರ್ಯದರ್ಶಿಯಾಗಿರುವರು, 

ಬೆಂಗಳೂರಿನ ಶ್ರೀ ಕಂಠೀರವ ಕ್ರೀಡಾಂಗಣ ಸಮುಚ್ಛಯದಲ್ಲಿ ಕಚೇರಿ ಶಿವ ಪ್ರಾಧಿಕಾರದ ವತಿಯಿಂದ ವಿವಿಧ ಕ್ರೀಡೆಗಳಲ್ಲಿ 
ಸ್ಪರ್ಧೆ ಪಂದ್ಯಾವಳಿಗಳನ್ನು, ದಸರಾ ಕ್ರೀಡಾ ಕೂಟ ಮತ್ತು ಮಹಿಳಾ ಕ್ರೀಡಾ ಕೂಟಗಳನ್ನು ಸಂಘಟಿಸಲಾಗುವುದು. ಪ್ರತಿಭಾವಂತ ಕ್ರೀಡಾ 
ಪಟುಗಳಿಗೆ ನುರಿತ ಕ್ರೀಡಾ ತರಬೇತುದಾರರಿಂದ ವಿಶೇಷ ತರಬೇತಿಯನ್ನು ಒದಗಿಸಲಾಗುವುದು. ಕ್ರೀಡಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ 
ಉದ್ದೇಶ ಹೊಂದಿ ತನ್ನಲ್ಲಿ ನೋಂದಣಿ ಮಾಡಿಕೊಂಡ ಕ್ರೀಡಾ ಸಂಸ್ಥೆಗಳಿಗೆ ಪ್ರಾಧಿಕಾರವು ಸಹಾಯಾನುದಾನ ಒದಗಿಸುವುದು. ಪ್ರಾಧಿಕಾರದಿಂದ 
ನೇಮಕಗೊಂಡಿರುವ ಕ್ರೀಡಾ ತರಬೇತುದಾರರು ಇಲಾಖೆಯ ಸಹಯೋಗದೊಂದಿಗೆ ಜಿಲ್ಲಾ ಕೇಂದ್ರಗಳಲ್ಲಿನ ಕ್ರೀಡಾ ಪ್ರತಿಭೆಗಳಿಗೆ ಕ್ರೀಡಾ 
ತರಬೇತಿಯನ್ನು ನೀಡುತ್ತಿದ್ದಾರೆ. 

ಜನರಲ್‌ ತಿಮ್ಮಯ್ಯ ರಾಷ್ಟ್ರೀಯ ಸ ಸಾಹಸ ಅಕಾಡೆಮಿ 

ಶಾಲಾ ಕಾಲೇಜು ಬಾಲಕ ಬಾಲಕಿಯರಲ್ಲಿ ಹಾಗೂ ರಾಜ್ಯದ ಯುವಜನರಲ್ಲಿ ಸಾಹಸ ಕ್ರೀಡಾಚಟುವಟಿಕೆಗಳ ಬಗ್ಗೆ ಅಭಿರುಚಿ 
ಮೂಡಿಸಲು ಜನರಲ್‌ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿಯು 1989ರಲ್ಲಿ ರಾಜ್ಯ ಸರ್ಕಾರದಿಂದ ಸ ಸ್ಥಾಪಿಸಲ್ಪಟ್ಟಿದ್ದು, ಈ ಅಕಾಡೆಮಿಯ 
ವತಿಯಿಂದ ಭೂ, ಜಲ ಮತ್ತು ವಾಯು ಸಾಹಸ ಕ್ರೀಡಾ ಚಟುವಟಿಕೆಗಳನ್ನು/ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗಿದೆ. 
ಭೂ ಸಾಹಸ: 

ಭೂ ಸಾಹಸದಲ್ಲಿ ಟ್ರಕ್ಕಿಂಗ್‌ ಶಿಬಿರಗಳು, ಶಿಲಾರೋಹಣ ಓರಿಯಂಟೇಷನ್‌ ಬೇಸಿಕ್‌, ಅಡ್ವಾನ್ಸ್‌ ಹಾಗೂ ತರಬೇತಿದಾರರ ತರಬೇತಿಗಳ 
ಶಿಬಿರಗಳನ್ನು 16 ರಿಂದ 35 ವರ್ಷ ವಯಸ್ಸಿನ ಯುವಕ ಯುವತಿಯರಿಗಾಗಿ ಹಾಗೂ ವಾರಾಂತ್ಯ ಶಿಕ್ಷಣ ಶಿಬಿರಗಳನ್ನು ಹಾಗೂ ಹೊರಾಂಗಣ 
ಪ್ರಕೃತಿ ಅಧ್ಯಯನ ಶಿಕ್ಷಣ ಶಿಬಿರಗಳನ್ನು 10 ರಿಂದ 15 ವರ್ಷ ವಯಸ್ಸಿನ ಬಾಲಕ ಬಾಲಕಿಯರಿಗಾಗಿ ಹಾಗೂ ಕೃತಕ ಗೋಡೆ ಹತ್ತುವ 
ಸ್ಪರ್ಧೆಗಳನ್ನು ರಾಜ್ಯ, ವಲಯ ಮಟ್ಟದ ಹಾಗೂ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳನ್ನು ನಡೆಸಲಾಗುತ್ತದೆ. 
ಜಲ ಸಾಹಸ: 

ಜಲ ಸಾಹಸದಲ್ಲಿ ಓರಿಯಂಟೇಷನ್‌ ಬೇಸಿಕ್‌, ಅಡ್ವಾನ್ಸ್‌ ಹಾಗೂ ತರಬೇತಿದಾರರ ತರಬೇತಿಗಳ ಶಿಬಿರಗಳನ್ನು, ರಿವರ್‌ ರ್ಯಾಪ್ಟಿಂಗ್‌, 
ವಿಂಡ್‌ ಸರ್ಪಿಂಗ್‌, ಕಯಾಕಿಂಗ್‌ ಹಾಗೂ ಕೆನೊಯಿಂಗ್‌ ಬೋಟಿಂಗ್‌ ತರಬೇತಿ ಶಿಬಿರಗಳನ್ನು 16 ರಿಂದ 35 ವರ್ಷ ವಯಸ್ಸಿನ ಯುವಕ 
ಯುವತಿಯರಿಗಾಗಿ ನಡೆಸಲಾಗುತ್ತದೆ. 
ವಾಯು ಸಾಹಸ (ಪ್ಯಾರಾಸೈಲಿಂಗ್‌): 

ಪ್ಯಾರಾಸೈಲಿಂಗ್‌ ಕಾರ್ಯಕ್ರಮದ ಅಡಿಯಲ್ಲಿ ತರಬೇತಿ ಶಿಬಿರಗಳನ್ನು ನಡೆಸಲು ನುರಿತ ಹಾಗೂ ದಕ್ಷ ಗೆಸ್ಟ್‌ ಇನ್ಸ್‌ಟ್ರಕ್ಚರ್‌ಗಳ ತಾಂತ್ರಿಕ 
ಸೇವೆಯನ್ನು ಪಡೆದುಕೊಂಡು ನಡೆಸಲಾಗುತ್ತದೆ. 

ಸಾಹಸ ಕ್ರೀಡಾ ಚಟುವಟಿಕೆಗಳನ್ನು ನಡೆಸಲು ಅತ್ಯಗತ್ಯವಾಗಿರುವ ಕ್ರೀಡಾ ಸಲಕರಣೆಗಳನ್ನು ನೊಂದಾಯಿತ ಸಾಹಸ ಕ್ರೀಡಾ 
ಸಂಸ್ಥೆಗಳಿಗೆ ಒದಗಿಸಲಾಗುವುದು. ರಾಜ್ಯ ಯುವಜನ ಕೇಂದ್ರದ ಹಿಂಭಾಗದಲ್ಲಿ ಸ್ಥಾಪಿ ಸಲಾಗಿರುವ ಕೃತಕ ಗೋಡೆಯನ್ನು ಏರುವ ಸ್ಪರ್ಧೆಗಳನ್ನು 
ಆಯೋಜಿಸಲಾಗುವುದು. ಬೆಂಗಳೂರಿನ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ಅಂತರ ರಾಷ್ಟ್ರ ಮಟ್ಟದ ಕೃತಕ ಗೋಡೆಯನ್ನು 2003-04ನೇ ಸಾಲಿನಲ್ಲಿ 
ನಿರ್ಮಿಸಲಾಗಿದೆ. ರಾಜ್ಯದ ನೊಂದಾಯಿತ ಸಾಹಸ ಕ್ರೀಡಾ ಸಂಸ್ಥೆಗಳ ಸದಸ್ಯರು 700 ಪ ಹೆಚ್ಚಿನ ಎತ್ತರದ ಪರ್ವತಾರೋಹಣ 
ಮಾಡಿದರೆ ಅವರಿಗೆ ಪ್ರೋತ್ಸಾಹ ರೂಪದಲ್ಲಿ ಸಹಾಯಧನ ನೀಡಲಾಗುವುದು. 

ಬೆಂಗಳೂರು ಜಿಲ್ಲೆಯ ರಾಮನಗರ ಹಾಗೂ ಬಿಜಾಮರ ಜಿಲ್ಲೆಯ ಬಾದಾಮಿಯಲ್ಲಿ ಶಿಲಾರೋಹಣ ಸಂಸ್ಥೆ ಮತ್ತು ಕೇಂದ್ರಗಳನ್ನು 
ಹುಬ್ಬಳ್ಳಿಯ ಉಣಕಲ್‌ ಕೆರೆ ಬಳಿ ಜಲ ಸಾಹಸ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಕಾರವಾರ ಜಿಲ್ಲೆಯ ಸದಾಶಿವನಗರದಲ್ಲಿನ ಜಲ ಸಾಹಸ ಕ್ರೀಡಾ 
ಕೇಂದ್ರದಲ್ಲಿ ಯುವಜನರಿಗೆ ತರಬೇತಿಯನ್ನು ನೀಡಲಾಗುವುದು. 

ಶ್ರೀ ದೇವರಾಜ ಅರಸ್‌ ಕ್ರೀಡಾ ಮತ್ತು ಯುವಜನ ಅಭಿವೃದ್ಧಿ ಸಂಸ್ಥೆ 

ರಾಜ್ಯದಲ್ಲಿ ಯುವಜನ ಸೇವೆ ಹಾಗೂ ಕ್ರೀಡೆಗಳಿಗೆ ಸಂಬಂಧಿಸಿದಂತೆ ತರಬೇತಿ ಕಾರ್ಯಕ್ರಮಗಳನ್ನು ರೂಪಿಸಲು ಹಾಗೂ ಯುವಜನ 
ಸೇವಾ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ನಡೆಸಲು ಶ್ರೀ ದೇವರಾಜ ಅರಸ್‌ ಕ್ರೀಡಾ ಮತ್ತು ಯುವಜನ ಅಭಿವೃದ್ಧಿ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. 
ವಿವಿಧ ತರಬೇತಿ ಕಾರ್ಯಕ್ರಮಗಳ ರೂಪು ರೇಶೆಯನ್ನು ಸಿದ್ದಪಡಿಸುವುದು ಮತ್ತು ಯುವಜನ ಸೇವಾ ಮತ್ತು ಕ್ರೀಡಾ ಕಾರ್ಯಕ್ರಮಗಳ ಬಗ್ಗೆ 
ಯೋಜನೆಗಳನ್ನು ಸಿದ್ದಪಡಿಸುವುದು ಈ ಸಂಸ್ಥೆಯ ಮುಖ್ಯ ಉದ್ದೇಶ... ಈ ಸಂಸ್ಥೆಯು ಇಲಾಖೆಯ ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ 
ಸಂಶೋದನಾ ಮತ್ತು ಅಭಿವೃದ್ಧಿ ಶಾಖೆಯಾಗಿ ಕಾರ್ಯ ನಿರ್ವಹಿಸುವುದು. 

ನಗದು ಪ್ರಶಸ್ತಿ 

ಪ್ರತಿ 2 ವರ್ಷಗಳಿಗೊಮ್ಮೆ ರಾಷ್ಟ್ರೀಯ ಕ್ರೀಡೆಗಳನ್ನು ವಿವಿಧ ರಾಜ್ಯಗಳಲ್ಲಿ ಸಂಘಟಿಸಲಾಗುತ್ತಿದ್ದು, ಸದರಿ ಕ್ರೀಡಾ ಕೂಟಕ್ಕೆ ರಾಜ್ಯದ 
ಕ್ರೀಡಾ ಪ್ರತಿನಿಧಿಗಳನ್ನು ಆಯಾ ಕ್ರೀಡೆಗಳಲ್ಲಿ "ಗುರುತಿಸಿಕೊಳ್ಳಲಾಗುತ್ತಿದೆ. ರಾಷ್ಟ್ರೀಯ ಕ್ರಿ ಕ್ರೀಡೆಯಲ್ಲಿ ವಿಜೇತರಾದ ಕ್ರೀಡಾ ಪಟುಗಳಿಗೆ ನಗದು ಪ್ರಶಸ್ತಿ 
ರೂಪದಲ್ಲಿ ಈ ಕೆಳಗಿನಂತೆ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ. 














ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ೧೪೪೧ 
ಚಿನ್ನ ಬೆಳ್ಳಿ ಕಂಚು 
ವೈಯಕ್ತಿಕ ಕ್ರೀಡೆ: 15,000-00 10,000-00 7,000-00 
ಗುಂಪು ಕ್ರೀಡೆ: 9,000-00 6,000-00 4000-00 




















ರಾಜೀವ್‌ ಗಾಂಧಿ ಯುವಶಕ್ತಿ ಸಂಘ ಯೋಜನೆ 
ಯುವಜನರಲ್ಲಿ ಅಡಗಿರುವ ಅಧಮ್ಯ ಚೇತನವನ್ನು ಒಗ್ಗೂಡಿಸಿ ಕ್ರೀಡೆ ಸಂಸ್ಕೃತಿ ಮತ್ತು ಸಮುದಾಯ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ 
ತೊಡಗಿಸುವ ಉದ್ದೇಶದಿಂದ "ರಾಜೀವ್‌ ಗಾಂಧಿ ಯುವಶಕ್ತಿ ಸಂಘ" ಗಳನ್ನು ಸ್ಥಾಪಿಸಲಾಗುತ್ತಿದೆ. ಈ ಯೋಜನೆಯನ್ನು ಪರಿಣಾಮಕಾರಿಯಾಗಿ 
ಅನುಷ್ಠಾನಗೊಳಿಸಲು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲ್ಲೂಕು ಮಟ್ಟದಲ್ಲಿ ಉಸ್ತುವಾರಿ ಸಮಿತಿಗಳನ್ನು ರಚಿಸಲಾಗಿದೆ. ಈ 
ಯೋಜನೆಯಡಿ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ 5659 ಗ್ರಾಮಪಂಚಾಯಿತಿಗಳಲ್ಲಿ ಹಾಗೂ ನಗರ 
ಪ್ರದೇಶದಲ್ಲಿ 2753 ಸಂಘಗಳನ್ನು ಸ್ಥಾಪಿಸಲು ತೀರ್ಮಾನಿಸಿದೆ. ಅದರಂತೆ ಈವರೆಗೆ ಗ್ರಾಮೀಣ ಪ್ರದೇಶದಲ್ಲಿ 5372 ಗ್ರಾಮ ಪಂಚಾಯಿತಿಗಳಲ್ಲಿ 


ಹಾಗೂ ನಗರ ಪ್ರದೇಶದಲ್ಲಿ 2449 ರಾಜೀವ ಗಾಂಧಿ ಯುವಶಕ್ತಿ ಸಂಘಗಳನ್ನು ಸ್ಥಾಪಿಸಲಾಗಿದೆ. 


ಯುವಕ ಸಂಘಗಳು ಕ್ರೀಡೆ, 


ಸಂಸ್ಕೃತಿ ಹಾಗೂ 


ಲ 


ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಪ್ರತಿ ಸಂಘಕ್ಕೆ 


ರೂ.10,000 ಗಳ ಅನುದಾನವನ್ನು ನೀಡಲಾಗುವುದು. 


ಸಂಘದ ಚಟುವಟಿಕೆಗಳನ್ನು ಕ್ರಿಯಾತ್ಮಕವಾಗಿ ನಡೆಸಿಕೊಂಡು ಹೋಗಲು 
ಆಯ್ಕೆಮಾಡುವರು. ಈ ಪ್ರತಿನಿಧಿಗಳಲ್ಲಿ ಒಬ್ಬ ಮಹಿಳಾ ಪ್ರತಿನಿಧಿ ಖಡ್ಡಾಯವಾಗಿರತಕ್ಕದ್ದು. 
ಆಧಾರದ ಮೇಲೆ ಮಾಡಲಾಗುವುದು. 


ಸಂಘದ ಸದಸ್ಯರು ಮೂರು ಪ್ರತಿನಿಧಿಗಳನ್ನು 
ಪ್ರತಿ ವರ್ಷ ಪ್ರತಿನಿಧಿಗಳ ಆಯ್ಕೆಯನ್ನು ಸರದಿಯ 


ಗ್ರಂಥಾಲಯ 


ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ಇಲ್ಲಿ ಸುಮಾರು 35,000 ಕ್ಕೂ ಹೆಚ್ಚು ಮಸಷ್ತಕಗಳನ್ನೊಳಗೊಂಡ ಅತ್ಯಂತ ಸುಸಜ್ಜಿತವಾದ 
ಗ್ರಂಥಾಲಯವಿದೆ. ಇಲ್ಲಿ ಎಲ್ಲಾ ಪ್ರಮುಖ ದಿನಪತ್ರಿಕೆ, ಹಾಗೂ ನಿಯತಕಾಲಿಕಗಳು ಸಾರ್ವಜನಿಕರ ಉಪಯೋಗಕ್ಕಾಗಿ ಒದಗಿಸಲಾಗಿರುತ್ತದೆ. ಈ 
ಗ್ರಂಥಾಲಯವು ಬೆಳಗ್ಗೆ 9-00 ರಿಂದ ಸಂಜೆ 6-00 ರವರೆಗೆ ಸಾರ್ವಜನಿಕರ ಹಾಗೂ ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ತೆರೆದಿರುತ್ತದೆ. 





(1) ಸಂಸ್ಥೆಯ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಅಧಿಕಾರ ಮತ್ತು ಜವಾಬ್ದಾರಿಗಳು 


ದಲಾಯತ್‌ 


ಕಚೇರಿಯನ್ನು ಸ್ವಚ್ಛತವಾಗಿಡುವುದು 
ಕಚೇರಿಯ ಕಡತಗಳು / ಟಪಾಲುಗಳನ್ನು ಆಯಾ ಶಾಖೆಗಳಿಗೆ ಹಾಗೂ ಇಲಾಖೆಗಳಿಗೆ ಶಾಖಾ 





ದ್ವಿತೀಯ ದರ್ಜೆ ಸಹಾಯಕರು 


ಮುಖ್ಯಸ್ಥರ ಸೂಚನೆಯಂತೆ ನೀಡುವುದು 

ದಿನನಿತ್ಯದ ಟಪಾಲು ಸ್ವೀಕೃತಿ, ಸಂಬಂಧಿತ ಶಾಖೆಗಳಿಗೆ ವಿತರಣೆ, ಇತ್ಯಾದಿ. ಸಂಬಂಧಿತ ಶಾಖೆಗಳಲ್ಲಿ 
ಸ್ವೀಕೃತಗೊಂಡ ಟಿಪಾಲುಗಳನ್ನು ಆ ದಿನವೇ ಅಥವಾ ಮರುದಿನ ಸಂಬಂಧಿತ ಕಡತಗಳಲ್ಲಿ 
ಮಂಡಿಸುವುದು 





ಪ್ರಥಮ ದರ್ಜೆ ಸಹಾಯಕರು 


ಸಂಬಂಧಿತ ಶಾಖೆಗಳಲ್ಲಿ ಸ್ವೀಕೃತಗೊಂಡ ಟಪಾಲುಗಳನ್ನು ಆ ದಿನವೇ ಅಥವಾ ಮರುದಿನ ಸಂಬಂಧಿತ 
ಕಡತಗಳಲ್ಲಿ ಮಂಡಿಸುವುದು 








ಬೆರಳಚ್ಚುಗಾರರು ತಮಗೆ ವಹಿಸಿದ ಶಾಖೆಗಳ ಎಲ್ಲಾ ಬೆರಳಚ್ಚು ಕಾರ್ಯಗಳನ್ನು ನಿರ್ವಹಿಸುವುದು 
ಆಪ್ತ ಸಹಾಯಕರು / ತಮ್ಮ ಶಾಖೆಯ ಅಧಿಕಾರಿಗಳಿಗೆ ಬರತಕ್ಕ ಟಪಾಲು. / ಕಡತಗಳನ್ನು ಸ್ವೀಕರಿಸಿ ಅಧಿಕಾರಿಗಳಿಗೆ 
ಶೀಘ್ರಲಿಪಿಗಾರರು ಸಲ್ಲಿಸುವುದು. ತಮಗೆ ವಹಿಸಿದ ಶೀಘ್ರಲಿಪಿ ಹಾಗೂ ಬೆರಳಚ್ಚು ಕಾರ್ಯಗಳನ್ನು ಅಧಿಕಾರಿಗಳ 


ಸೂಚನೆಯಂತೆ ನಿರ್ವಹಿಸುವುದು. 





ವ್ಯವಸ್ಥಾಪಕರು / ಅಧೀಕ್ಷಕರು / 
ಲೆಕ್ಕಾಧೀಕ್ಷಕರು 


ತಮ್ಮ ಶಾಖೆಗೆ ಸಹಾಯಕರಿಂದ ಬರತಕ್ಕ ಕಡತಗಳನ್ನು ಪರಿಶೀಲಿಸಿ ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು 





ಸಹಾಯಕ ನಿರ್ದೇಶಕರು 








ಸಹಾಯಕ ನಿರ್ದೇಶಕರು (ರಾಯುಕೇ): 

ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿರುವ ರಾಜ್ಯ ಯುವಕ ಕೇಂದ್ರವು, ಯುವಜನ ಸೇವಾ ಚಟುವಟಿಕೆಗಳ 
ಕೇಂದ್ರ ಸ್ಥಾನವಾಗಿದೆ. ಸಂಗೀತ, ನೃತ್ಯ ಚಿತ್ರಕಲೆ, ಛಾಯಗ್ರಹಣೆ, ಅಂಚೆ ಚೀಟಿ ಸಂಗ್ರಹಣೆ, ಮುಂತಾದ 
ಸಾಹಿತ್ಯಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಇತರೆ ಹವ್ಯಾಸಿ ಚಟುವಟಿಕೆಗಳಿಗೆ ಅವಕಾಶ 
ಒದಗಿಸಲಾಗುವುದು. ರಾಜ್ಯ ಯುವಕ ಕೇಂದ್ರದ ನೆಲಮಕಡಿಯಲ್ಲಿ ಷಟಲ್‌ ಬ್ಯಾಂಡ್ಮಿಂಟನ್‌ ಹಾಲ್‌, 
ಮೊದಲನೇ ಮಹಡಿಯಲ್ಲಿ ಯವನಿಕಾ, ಎರಡನೇ ಮಹಡಿಯಲ್ಲಿ ಗ್ರಂಥಾಲಯ, ಸಭಾಂಗಣ ಹಾಗೂ 
ಮಿನಿ ಸಭಾಂಗಣ, ಮೂರನೇ ಮಹಡಿಯಲ್ಲಿ ಹಾಬಿ ಹಾಲ್‌ ಮತ್ತು ಅತಿಥಿ ಗೃಹ ನಿರ್ವಹಣೆ ಮತ್ತು 
ಕಾಯ್ದಿರಿಸುವಿಕೆ ಮತ್ತು ಇಲಾಖೆ ವಾಹನಗಳ ನಿರ್ವಹಣೆ. 

ಸಹಾಯಕ ನಿರ್ದೇಶಕರು (ಗುರುನಾನಕ್‌ ಭವನ): 

ಬೆಂಗಳೂರು ನಗರ ವಸಂತನಗರದಲ್ಲಿ ಮಿಲ್ಲರ್‌ ಟ್ಯಾಂಕ್‌ ಬಂಡ್‌ ರಸ್ತೆಯಲ್ಲಿರುವ ಗುರುನಾನಕ್‌ 
ಭವನದ ಸಭಾಂಗಣದ ನಿರ್ವಹಣೆ ಹಾಗೂ ವಿವಿಧ ಕಾರ್ಯಕ್ರಮಗಳ/ಚಟುವಟಿಕೆಗಳಿಗೆ ಒದಗಿಸುವುದು. 
ಸಹಾಯಕ ನಿರ್ದೇಶಕರು (ಯೋಜನೆ): 

ಯುವಜನರಿಗಾಗಿ ಯುವಜನ ಮೇಳ, ಯುವಜನೋತ್ಸವ ವ್ಯವಸ್ಥೆಗೊಳಿಸುವುದು ಹಾಗೂ ಯುವಜನ 
ಶಿಬಿರಗಳು ಮತ್ತು ರ್ಯಾಲಿಗಳು, ರಾಜ್ಯ ಯುವಜನ ಪ್ರಶಸ್ತಿಗಳು, ಮುಂತಾದ ಯೋಜನೆಗಳಿಗೆ ಅನುದಾನ 
ಬಿಡುಗಡೆ ಮಾಡಲು ಜಂಟಿ ನಿರ್ದೇಶಕರು (ಯುವಜನ ಸೇವೆ) ಇವರಿಗೆ ಸಹಾಯಕರಾಗಿ 
ಕಾರ್ಯನಿರ್ವಹಿಸುತ್ತಾರೆ. 








೧೪೪೨ 


ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ಭಾಗ - ೩ 








ಲೆಕ್ಕಾಧಿಕಾರಿಗಳು 


ಇಲಾಖೆಯ ಆಯವ್ಯಯ-ವೆಚ್ಚ ಮತ್ತು ವಿವಿಧ ಶಾಖೆಗಳ ಲೆಕ್ಕಪತ್ರಗಳು ಎಂ.ಎಂ.ಆರ್‌ ಯೋಜನೆ, 
ಆಡಿಟ್‌ ವರದಿ ಹಾಗೂ ಸಿ ಅಂಡ್‌ ಎಜಿ ವರದಿ ನಿರ್ವಹಣೆ ಇಲಾಖೆ /ಕರ್ನಾಟಕ ಕ್ರೀಡಾ ಪ್ರಾಧಿಕಾರ 
ಆಯವ್ಯಯ ವೆಚ್ಚ ರಾಜ್ಯ ಯುವಕ ಕೇಂದ್ರ/ಯವನಿಕಾ/ಗುರುನಾನಕ್‌ ಭವನ ನಿರ್ವಹಣೆಗೆ ಸಂಬಂಧಿಸಿದ 
ಲೆಕ್ಕಪತ್ರಗಳು, ಇತ್ಯಾದಿ ಕರ್ತವ್ಯಗಳನ್ನು ನಿರ್ವಹಿಸುವುದು. 





ಆಡಳಿತಾಧಿಕಾರಿ, ಜೇತನಾ 


ಜನರಲ್‌ ತಿಮ್ಮಯ್ಯ ರಾಷ್ಟೀಯ ಸಾಹಸ ಅಕಾಡೆಮಿಯ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸುವುದು. 





ಸಂಪಾದಕರು, 
ಯುವ ಕರ್ನಾಟಕ 


ಯುವಜನ ಸಾಹಿತ್ಯ ಪ್ರಕಟಣೆ, ಯುವಜನ ಭಾವನೆಗಳನ್ನು ಮತ್ತು ಚಿಂತನೆಯನ್ನು ಪ್ರತಿಬಿಂಬಿಸಲು 
ಯುವಕರ್ನಾಟಕ ಎಂಬ ಮಾಸ ಪತ್ರಿಕೆಯನ್ನು ಪ್ರಕಟಿಸಲು ಇಲಾಖೆಯ ಯೋಜನೆಗಳು ಮತ್ತು 
ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಮತ್ತು ಕ್ರೀಡಾ ಕಾರ್ಯಕ್ರಮಗಳ ಬಗ್ಗೆ ವರದಿಗಳು ಪತ್ರಿಕೆಯಲ್ಲಿ 
ಪ್ರಕಟಗೊಳಿಸಲು ಯುವಕ ಸಂಘ, ಯುವತಿ ಮಂಡಳಿಗಳಿಗೆ, ಗ್ರಂಥಾಲಯಗಳಿಗೆ ಹಾಗೂ 
ಚಂದಾದಾರರಿಗೆ ಪತ್ರಿಕೆಯನ್ನು ತಲುಪಿಸಲು, ಯುವ ಬರಹಗಾರರಿಗೆ ಪ್ರೋತ್ಸಾಹ ಮತ್ತು ಚಿಂತನ 
ಮಂತನಗಳಿಗೆ ವೇದಿಕೆ ಒದಗಿಸುವುದು, ಯುವಜನ ಪ್ರತಿಭೆಗಳನ್ನು ಗುರುತಿಸಿ ಪರಿಚಯಿಸುವ, 
ಸಂದರ್ಶನ ಲೇಖನ ಮುಂತಾದ ಕೆಲಸಗಳನ್ನು ನಿರ್ವಹಿಸುವಲ್ಲಿ ಸಂಪಾದಕರು ಮುಖ್ಯ ಪಾತ್ರ 
ವಹಿಸುತ್ತಾರೆ. 





ಉಪನಿರ್ದೇಶಕರು 


ಉಪನಿರ್ದೇಶಕರು (ರಾಯುಕೇ / ಗುನಾಭ): 

ರಾಜ್ಯ ಯುವಕ ಕೇಂದ್ರ ಮತ್ತು ಗುರುನಾನಕ್‌ ಭವನ ರಂಗಮಂದಿರಗಳ ಮೇಲುಸ್ತುವಾರಿ 
ಉಪನಿರ್ದೇಶಕರು (ಶ್ರೀ ಡಿ.ದೇವರಾಜ್‌ ಅರಸ್‌ ಸಂಸ್ಥೆ: 

ಈ ಸಂಸ್ಥೆಯಿಂದ ಸ್ವಯಂ ಉದ್ಯೋಗ, ವ್ಯಕ್ತಿತ್ವ ವಿಕಾಸ, ಯುವಜನರಿಗೆ ಸಾಹನ ತರಬೇತಿಯಾದ ಯುವ 
ಪ್ರೇರಣಾ ಕಾರ್ಯಕ್ರಮಗಳನ್ನು ನಡೆಸಲಾಗುವುದಲ್ಲದೆ, ಜಂಟಿ ನಿರ್ದೇಶಕರು (ತರಬೇತಿ) ಇವರು 
ಅನುಷ್ಠಾನಗೊಳಿಸುವ ಕ್ರಮಗಳಲ್ಲಿ ಸಹಕರಿಸುವುದು. 

ಉಪನಿರ್ದೇಶಕರು (ಕ್ರೀಡಾ ಶಾಲೆ ಮತ್ತು ವಸತಿ ನಿಲಯ): 

ಕ್ರೀಡಾ ಶಾಲೆ, ಕ್ರೀಡಾ ನಿಲಯಗಳಲ್ಲಿ ಪ್ರವೇಶ ಪಡೆದ ಕ್ರೀಡಾರ್ಥಿಗಳಿಗೆ ತರಬೇತುದಾರರಿಂದ ವಿವಿಧ 
ಕ್ರೀಡೆಗಳಲ್ಲಿ ತರಬೇತಿ ನೀಡಲಾಗುವುದು, ಕ್ರೀಡಾಪಟುಗಳಿಗೆ ಉಚಿತ ವಸತಿ, ಊಟೋಪಚಾರ, ಕ್ರೀಡಾ 
ಕಿಟ್‌ಗಳನ್ನು ಒದಗಿಸಲಾಗುವುದು. ಈ ಕ್ರೀಡಾಪಟುಗಳು ವಿವಿಧ ಪಂದ್ಯಾವಳಿಗಳಲ್ಲಿ ಹಾಗೂ ತರಬೇತಿ 
ಶಿಬಿರಗಳಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸುವುದು ಮತ್ತು ಕ್ರೀಡಾಪಟುಗಳು ರಾಷ್ಟ್ರ ಮಟ್ಟದ ಮತ್ತು 
ಅಂತರ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳಿಗಾಗಿ ರೂಪುಗೊಳ್ಳಲು ಅವಶ್ಯಕವಾದ ವೈಜ್ಞಾನಿಕ ಕ್ರೀಡಾ 
ತರಬೇತಿಯನ್ನು ಹಂತ ಹಂತವಾಗಿ ಇವುಗಳ ಮುಖಾಂತರ ಒದಗಿಸಲಾಗುವುದು ಮತ್ತು ಸದರಿ 
ಅಧಿಕಾರಿಯವರು ಮೇಲಿನ ಕಾರ್ಯಕ್ರಮಗಳನ್ನು ಕಾರ್ಯರೂಪಕ್ಕೆ ತರುವುದಲ್ಲದೆ ಜಂಟಿ ನಿರ್ದೇಶಕರು 
(ತರಬೇತಿ) ಇವರು ಅನುಷ್ಠಾನಗೊಳಿಸುವ ಕಾರ್ಯಕ್ರಮಗಳಲ್ಲಿ ಸಹಾಯಕರಾಗಿ ಕೆಲಸ ನಿರ್ವಹಿಸುವರು. 
ಉಪನಿರ್ದೇಶಕರು (ಕ್ರೀಡಾ ಯೋಜನೆ): 

ಜಿಲ್ಲಾ ಮತ್ತು ತಾಲ್ಲೂಕು ಕ್ರೀಡಾಂಗಣಗಳನ್ನು ಅನುಷ್ಠಾನಗೊಳಿಸುವುದಲ್ಲದೆ ಜಂಟಿ ನಿರ್ದೇಶಕರು (ಕ್ರೀಡೆ) 
ಇವರು ಅನುಷ್ಠಾನಗೊಳಿಸುವ ಯೋಜನೆಗಳಲ್ಲಿ ಸಹಾಯಕರಾಗಿ ಕೆಲಸ ನಿರ್ವಹಿಸುವರು. 
ಉಪನಿರ್ದೇಶಕರು (ಕ್ರೀಡಾ ಕಲ್ಯಾಣ): 

ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಕ್ರೀಡಾಪಟುಗಳಿಗೆ ವಿದ್ಯಾರ್ಥಿ ವೇತನ, ಉತ್ತಮ ಕ್ರೀಡಾಪಟುಗಳಿಗೆ ಪ್ರಶಸ್ತಿ, 
ಕಷ್ಟ ಪರಿಸ್ಥಿತಿಯಲ್ಲಿರುವ ಕ್ರೀಡಾಪಟುಗಳಿಗೆ ಆರ್ಥಿಕ ನೆರವು, ಶಾಸಕರ ಕ್ರೀಡಾ ಕೂಟ, ರಾಜ್ಯ ಸರ್ಕಾರಿ 
ನೌಕರರ ಕ್ರೀಡಾ ಕೂಟ, ರಾಜ್ಯ ಕ್ರೀಡಾ ಸಂಸ್ಥೆಗಳಿಗೆ ಅನುದಾನ ತಾಲ್ಲೂಕು ಮಟ್ಟದಿಂದ ರಾಜ್ಯ 
ಮಟ್ಟದವರಿಗೆ ಗ್ರಾಮೀಣ ದಸರಾ, ಮಹಿಳಾ ಕ್ರೀಡಾ ಕೂಟಗಳು, ಮುಂತಾದ ಯೋಜನೆಗಳನ್ನು 
ಅನುಷ್ಠಾನಗೊಳಿಸುವುದಲ್ಲದೆ ಜಂಟಿ ನಿರ್ದೇಶಕರು (ಕ್ರೀಡೆ ಇವರು ಅನುಷ್ಠಾನಗೊಳಿಸುವ 
ಯೋಜನೆಗಳಲ್ಲಿ ಸಹಕರಿಸುವುದು. 

ಉಪನಿರ್ದೇಶಕರು (ಕ್ರೀಡಾಂಗಣ ವ್ಯವಸ್ಥಾಪಕ ಸಮಿತಿ): 

ಆಯುಕ್ತರು, ಸದಸ್ಯ ಕಾರ್ಯದರ್ಶಿಯಾಗಿ ಶ್ರೀ ಕಂಠೀರವ ಕ್ರೀಡಾಂಗಣದ ಹೊರಾಂಗಣ ಮತ್ತು 
ಒಳಾಂಗಣ ಕ್ರೀಡಾಂಗಣಗಳ ನಿರ್ವಹಣೆ, ಕೋರಮಂಗಲ ಒಳಾಂಗಣ ಹಾಗೂ ಹೊರಾಂಗಣ 





ಜಂಟಿ ನಿರ್ದೇಶಕರು 








ಕ್ರೀಡಾಂಗಣಗಳ ನಿರ್ವಹಣೆ ಹಾಗೂ ಚಟುವಟಿಕೆಗಳ ಮೇಲ್ವಿಚಾರಣೆ. 

ಜಂಟಿ ನಿರ್ದೇಶಕರು (ಯುವಜನ ಸೇವೆ): 

ಇಲಾಖೆಯ ಯುವಕಲ್ಯಾಣ ಕಾರ್ಯಕ್ರಮಗಳು, ತಾಲ್ಲೂಕು ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ 
ಯುವಜನರಿಗಾಗಿ ಯುವಜನ ಮೇಳ, ಯುವಜನೋತ್ಸವ ವ್ಯವಸ್ಥೆಗೊಳಿಸುವುದು, ವಿದ್ಯಾರ್ಥಿ ಕಲ್ಯಾಣ 
ಯೋಜನೆ, ಭಾರತ್‌ ಸ್ನೌಟ್ಸ್‌ ಸಂಸ್ಥೆ, ಹೆಣ್ಣುಮಕ್ಕಳ ಗೈಡ್ಸ್‌ ಸಂಸ್ಥೆ, ಯುವಜನ ಶಿಬಿರಗಳು ಮತ್ತು 
ರ್ಯಾಲಿಗಳು ರಾಜ್ಯ ಯುವ ಪ್ರಶಸ್ತಿಗಳು, ಭಾರತೀಯ ಯುವಜನ ವಸತಿ ನಿಲಯ, ಜನರಲ್‌ ತಿಮ್ಮಯ್ಯ 
ರಾಷ್ಟ್ರೀಯ ಸಾಹಸ ಅಕಾಡೆಮಿಗೆ ಅನುದಾನ ಬಿಡುಗಡೆ ಮಾಡುವುದು ಮತ್ತು ಮೇಲುಸ್ತುವಾರಿ. 








ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ೧೪೪೩ 








ಜಂಟಿ ನಿರ್ದೇಶಕರು (ಆಡಳಿತ): 

ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿಗಳ/ಸಿಬ್ಬಂದಿಯವರ ಸೇವೆಯ ವಿಷಯಗಳು/ಶಿಸ್ತು 
ಪ್ರಕರಣಗಳು/ನ್ಯಾಯಾಲಯ ಪ್ರಕರಣಗಳು/ವಾಹನ ನಿರ್ವಹಣೆ ಮೇಲುಸ್ತುವಾರಿ ಇತ್ಯಾದಿ ಕಾರ್ಯಗಳನ್ನು 
ಜಂಟಿ ನಿರ್ದೇಶಕರು (ಆಡಳಿತ) ಇವರು ಆಯುಕ್ತರ ಸಹಾಯಕರಾಗಿ ನಿರ್ವಹಿಸುವರು. ಕೇಂದ್ರ ಕಛೇರಿಯ 
ಅಧಿಕಾರಿಗಳು ನೌಕರರ ಮತ್ತು ಕರ್ನಾಟಕ ಕ್ರೀಡಾ ಪ್ರಾಧಿಕಾರದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಇಲಾಖಾ 
ಅಧಿಕಾರಿ/ಸಿಬ್ಬಂದಿಯವರ ಹಾಗೂ ಕ್ರೀಡಾಂಗಣ ವ್ಯವಸ್ಥಾಪಕ ಸಮಿತಿ/ಗುರುನಾನಕ್‌ ಭವನದಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ಇಲಾಖೆ ಅಧಿಕಾರಿಗಳು/ಸಿಬ್ಬಂದಿಯವರ ವೇತನ ಭತ್ಯೆ ಇತ್ಯಾದಿಯನ್ನು ಜಂಟಿ 
ನಿರ್ದೇಶಕರು (ಆಡಳಿತ) ಇವರು ಖಜಾನೆಯಿಂದ ಸೆಳೆದು ಪಾವತಿಸಲು ಆಯುಕ್ತರ ಸಹಾಯಕರಾಗಿ 
ಕಾರ್ಯ ನಿರ್ವಹಿಸುವರು. 

ಜಂಟಿ ನಿರ್ದೇಶಕರು (ಕ್ರೀಡೆ): 

ಜಿಲ್ಲಾ ಮತ್ತು ತಾಲ್ಲೂಕು ಕ್ರೀಡಾಂಗಣ, ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಕ್ರೀಡಾ ಪಟುಗಳಿಗೆ ವಿದ್ಯಾರ್ಥಿ 
ವೇತನ, ಉತ್ತಮ ಕ್ರೀಡಾಪಟುಗಳಿಗೆ ಪ್ರಶಸ್ತಿ, "ಕಷ್ಟಪರಿಸ್ಥಿತಿಯಲ್ಲಿರುವ ಕ್ರೀ **ೀಡಾಪಟುಗಳಿಗೆ ಆರ್ಥಿಕ ನೆರವು, 
ಶಾಸಕರ ಕ್ರೀಡಾ ಕೂಟ, ಕ್ರೀಡೆ ಮತ್ತು ಪಂದ್ಯಾವಳಿಗಾಗಿ ಕೇಂದ್ರ ವಲಯ ಯೋಜನೆ, ರಾಜ್ಯ ಸರ್ಕಾರಿ 
ನೌಕರರ ಕ್ರೀಡಾ ಕೂಟ ತಾಲ್ಲೂಕು ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಗ್ರಾಮೀಣ, ದಸರಾ ಮಹಿಳಾ 
ಕ್ರೀಡಾ ಕೂಟಗಳು, ರಾಷ್ಟ್ರೀಯ ಯುವ ಕ್ರೀಡೆಗಳು, ಜಾನಪದ “ಕಡೆಗಳ ಪ್ರೋತ್ಸಾಹ ಮತ್ತು ಅಭಿವೃದ್ಧಿ 
ಮುಂತಾದ ಯೋಜನೆಗಳ ಜಾರಿಗಾಗಿ ಮೇಲುಸ್ತುವಾರಿ. 

ಜಂಟಿ ನಿರ್ದೇಶಕರು (ತರಬೇತಿ): 

ಕ್ರೀಡಾ ಯುವಜನ ವಸತಿಗಳು, ಕ್ರೀಡಾ ಶಾಲೆ ಮತ್ತು ನಿಲಯ, ವಿಶೇಷ ಘಟಕ ಯೋಜನೆ, ಗಿರಿಜನ 
ಅಭಿವೃದ್ಧಿ ಉಪಯೋಜನೆ, ಮುಂತಾದ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದು, ವಿದ್ಯಾನಗರ 
ಹಾಗೂ ಕುಂಬಳಗೋಡು ತರಬೇತಿ ಕೇಂದ್ರ ಹಾಗೂ ಕ್ರೀಡಾಶಾಲೆಗಳ/ನಿಲಯಗಳ ನಿರ್ವಹಣೆ, 
ಶ್ರೀ ದೇವರಾಜ್‌ ಅರಸ್‌ ಸಂಸ್ಥೆಯ ಚಟುವಟಿಕೆಗಳ ಬಗ್ಗೆ ಮೇಲುಸ್ತುವಾರಿ. 

ಜಂಟಿ ನಿರ್ದೇಶಕರು(ಆಯವ್ಯಯ): 

ಇಲಾಖೆಯ ಆಯವ್ಯಯ-ವೆಚ್ಚ ಮತ್ತು ವಿವಿಧ ಶಾಖೆಗಳ ಲೆಕ್ಕಪತ್ರಗಳು, ಎಂ.ಎಂ.ಆರ್‌ ಯೋಜನೆ, 
ಆಡಿಟ್‌ ವರದಿ ಹಾಗೂ ಸಿ ಅಂಡ್‌ ಎಜಿ ವರದಿ ನಿರ್ವಹಣೆ ಇಲಾಖೆ/ಕರ್ನಾಟಕ ಕ್ರೀಡಾ ಪ್ರಾಧಿಕಾರ 
ಅಯವ್ಯಯ ವೆಚ್ಚ ರಾಜ್ಯ ಯುವಕ ಕೇಂದ್ರ/ಯವನಿಕಾ/ಗುರುನಾನಕ್‌ ಭವನ ನಿರ್ವಹಣೆಗೆ ಸಂಬಂಧಿಸಿದ 
ಕಡತಗಳ ಹಾಗೂ ಸರ್ಕಾರಕ್ಕೆ ಕಾಲಕಾಲಕ್ಕೆ ಸಲ್ಲಿಸುವ ವರದಿಗಳನ್ನು ಸಿದ್ಧಪಡಿಸುವುದು ಇತ್ಯಾದಿ 
ಕೆಲಸಗಳನ್ನು ನಿರ್ವಹಿಸುವುದು. 

ಜಂಟಿ ನಿರ್ದೇಶಕರು (ಹೆಚ್‌ಆರ್‌ಡಿ): 

ಜನರಲ್‌ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿ, ಯುವ ಕರ್ನಾಟಕ, ಕುಂಬಳಗೋಡು ಮತ್ತು 
ವಿದ್ಯಾನಗರದಲ್ಲಿ ಏರ್ಪಡಿಸುವ ಯುವ ಚೇತನ, ಯುವ ಪ್ರೇರಣ, ಯುವ ಸಂವಾಹನ, ಇಲಾಖಾ 
ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಡಾಟಾ ಬೇಸ್‌ ತಯಾಸಿರುವ ಬಗ್ಗೆ, ಇಲಾಖಾ 
ಮ್ಯಾನ್ಯುಯಲ್‌ ಪರಿಷ್ಕರಿಸುವ ಬಗ್ಗೆ, ಇ-ಗೌವರ್‌ನ್ಸ್‌ ಮತ್ತು ಡಾಟಾ ಬೇಸ್‌ನ್ನು ತಯಾರಿಸುವ ಬಗ್ಗೆ 
ಮುಂತಾದ ಯೋಜನೆಗಳ ಜಾರಿಗಾಗಿ ಮೇಲುಸ್ತುವಾರಿ. 








ಆಯುಕ್ತರು 





ಇವರು ಇಲಾಖಾ ಮುಖ್ಯಸ್ಥರಾಗಿದ್ದು, ಇಲಾಖೆಯ ಎಲ್ಲಾ ಆದೇಶಗಳನ್ನು ಹೊರಡಿಸುವುದು, ಎಲ್ಲಾ 
ಯುವಜನ ಸೇವಾ ಮತ್ತು ಕ್ರೀಡಾ ಚಟುವಟಿಕೆಗಳ ರಾಜ್ಯ ವಲಯ, ಜಿಲ್ಲಾ ಪಂಚಾಯತ್‌ ವಲಯಗಳಿಗೆ 
ಸಂಬಂಧಿಸಿದಂತೆ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುತ್ತಾರೆ. ರಾಜ್ಯ ವಲಯದ ಯೋಜನೆ ಮತ್ತು 
ಯೋಜನೇತರ ಆಯವ್ಯಯ ನಿರ್ವಹಣೆಗೆ ಒಳಪಡುತ್ತದೆ. ಸರ್ಕಾರದ ಕಾರ್ಯದರ್ಶಿಗಳು ಹಾಗೂ 
ಇಲಾಖಾ ಸಚಿವರು ನೀಡಿದ ಸೂಚನೆಯಂತೆ ಕರ್ತವ್ಯ ನಿರ್ವಹಿಸುವುದು. 








(111) ಸಂಸ್ಥೆಯಲ್ಲಿ ನಿರ್ಧಾರ ಕೈಗೊಳ್ಳುವ ವಿಧಾನ, ಮೇಲುಸ್ತುವಾರಿ ಮತ್ತು ಉತ್ತರದಾಯಿತ್ವದ ಮಾರ್ಗಗಳು 





ದ್ವಿತೀಯ ದರ್ಜೆ ಸಹಾಯಕರು 


ಶಾಖೆಯಲ್ಲಿ ಟಪಾಲು ಸ್ವೀಕೃತಿ ಪಡೆದ ನಂತರದ, ಅವಶ್ಯಕತೆಯಿದ್ದಲ್ಲಿ ಹೊಸ ಕಡತಗಳನ್ನು ತೆರೆಯುವುದು 
ಅಥವಾ ಇರುವ ಕಡತಗಳಲ್ಲಿಯೇ ಪತ್ರಗಳನ್ನು ಪರಿಶೀಲಿಸಿ ತಮ್ಮ ಶಾಖಾ ಮುಖ್ಯಸ್ಥರಾದ 
ವ್ಯವಸ್ಥಾಪಕರು / ಅಧೀಕ್ಷಕರು / ಲೆಕ್ಕಾಧೀಕ್ಷಕರು ಇವರಿಗೆ ಕಳುಹಿಸುವುದು. 





ಪ್ರಥಮ ದರ್ಜೆ ಸಹಾಯಕರು 


ಶಾಖೆಯಲ್ಲಿ ಟಿಪಾಲು ಸ್ವೀಕೃತಿ ಪಡೆದ ನಂತರಿ, ಅವಶ್ಯಕತೆಯಿದ್ದಲ್ಲಿ ಹೊಸ ಕಡತಗಳನ್ನು ತೆರೆಯುವುದು 
ಅಥವಾ ಇರುವ ಕಡತಗಳಲ್ಲಿಯೇ ಪತ್ರಗಳನ್ನು ಪರಿಶೀಲಿಸಿ ತಮ್ಮ ಶಾಖಾ ಮುಖ್ಯಸ್ಥರಾದ 
ವ್ಯವಸ್ಥಾಪಕರು / ಅಧೀಕ್ಷಕರು / ಲೆಕ್ಕಾಧೀಕ್ಷಕರು ಇವರಿಗೆ ಕಳುಹಿಸುವುದು. 





ವ್ಯವಸ್ಥಾಪಕರು / ಅಧೀಕ್ಷಕರು / 
ಲೆಕ್ನಾಧೀಕಕರು 
ಶ್ರ ಟೈ 


ತಮ್ಮ ಶಾಖೆಗೆ ಸಹಾಯಕರಿಂದ ಬರತಕ್ಕ ಕಡತಗಳನ್ನು ಪರಿಶೀಲಿಸಿ ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು 








ಸಹಾಯಕ ನಿರ್ದೇಶಕರು / 
ಲೆಕ್ಕಾಧಿಕಾರಿಗಳು 





ಇವರು ಶಾಖಾ ಮುಖ್ಯಸ್ಥರಾಗಿದ್ದು, ತಮ್ಮ ಅಧೀನದಲ್ಲಿ ಬರತಕ್ಕ ಸಿಬ್ಬಂದಿ ವರ್ಗದವರು ಸಲ್ಲಿಸಲಾದ 
ಕಡತಗಳನ್ನು ಪರಿಶೀಲಿಸಿ ಮೇಲಾಧಿಕಾರಿಗಳಿಗೆ ತಮ್ಮ ಶಿಫಾರಸಿನೊಂದಿಗೆ ಸಲ್ಲಿಸುವುದು 








೧೪೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ಭಾಗ - ೩ 








ಉಪನಿರ್ದೇಶಕರು 


ಇವರು ಶಾಖಾ ಮುಖ್ಯಸ್ಥರಾಗಿದ್ದು, ತಮ್ಮ ಅಧೀನದಲ್ಲಿ ಬರತಕ್ಕ ಅಧಿಕಾರಿಗಳು ಹಾಗೂ ಸಿಬ್ಬಂದಿ 
ವರ್ಗದವರು ಸಲ್ಲಿಸಲಾದ ಕಡತಗಳನ್ನು ಪರಿಶೀಲಿಸಿ ಮೇಲಾಧಿಕಾರಿಗಳಿಗೆ ತಮ್ಮ ಶಿಫಾರಸ್ಸಿನೊಂದಿಗೆ 
ಸಲ್ಲಿಸುವುದು 





ಜಂಟಿ ನಿರ್ದೇಶಕರು 


ಇವರು ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಗಳಾಗಿದ್ದು, ತಮ್ಮ ಶಾಖೆಯಲ್ಲಿ ಹೊರಡಿಸಿರತಕ್ಕ ಆದೇಶಗಳಿಗೆ 
ಇಲಾಖಾ ಮುಖ್ಯಸ್ಥರಿಗೆ ಸೂಕ್ತ ಮಾರ್ಗದರ್ಶನ ನೀಡುವುದು. ತಮ್ಮ ಅಧೀನದಲ್ಲಿ ಬರತಕ್ಕ 
ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಸೂಕ್ಷ ಸೂಚನೆಗಳನ್ನು ನೀಡುವುದು. 











ಆಯುಕ್ತರು ಇವರು ಇಲಾಖಾ ಮುಖ್ಯಸ್ಥರಾಗಿದ್ದು, ಇಲಾಖೆಯ ಎಲ್ಲಾ ಆದೇಶಗಳನ್ನು ಹೊರಡಿಸುವುದು, ಸರ್ಕಾರದ 
ಕಾರ್ಯದರ್ಶಿಗಳು ಹಾಗೂ ಇಲಾಖಾ ಸಚಿವರು ನೀಡಿದ ಸೂಚನೆಯಂತೆ ಕರ್ತವ್ಯ ನಿರ್ವಹಿಸುವುದು. 
(IV) ಕರ್ತ ವ್ಯ ಪೂರೈಕೆಯಲ್ಲಿ ಅಳವಡಿಸಿಕೊಂಡಿರುವ ವಿಧಿವಿಧಾನಗಳು 
ದಲಾಯತ್‌ 


ತಮಗೆ ವಹಿಸಲಾದ ಕರ್ತವ್ಯಗಳನ್ನು ತಕ್ಷಣ ನಿರ್ವಹಿಸುವುದು 





ದಿತೀಯ ದರ್ಜೆ ಸಹಾಯಕರು 


ಶಾಖೆಯಲ್ಲಿ ನಿರ್ವಹಿಸಬೇಕಾದ ಕರ್ತವ್ಯಗಳನ್ನು ಆ ದಿನವೇ ಅಥವಾ ಮರುದಿನ ನಿರ್ವಹಿಸತಕ್ಕದ್ದು 





ಪ್ರಥಮ ದರ್ಜೆ ಸಹಾಯಕರು 


ಶಾಖೆಯಲ್ಲಿ ನಿರ್ವಹಿಸಬೇಕಾದ ಕರ್ತವ್ಯಗಳನ್ನು ಆ ದಿನವೇ ಅಥವಾ ಮರುದಿನ ನಿರ್ವಹಿಸತಕ್ಕದ್ದು 





























ಬೆರಳಚ್ಚುಗಾರರು ತಮಗೆ ವಹಿಸಿದ ಬೆರಳಚ್ಚು ಕಾರ್ಯವನ್ನು ಆ ದಿನವೇ ನಿರ್ವಹಿಸುವುದು 

ಆಪ್ತ ಸಹಾಯಕರು / ತಮ್ಮ ಮೇಲಾಧಿಕಾರಿಗಳ ಸೂಚನೆಯಂತೆ ಕರ್ತವ್ಯವನ್ನು ನಿರ್ವಹಿಸುವುದು 

ಶೀಘ್ರಲಿಪಿಗಾರರು 

ವ್ಯವಸ್ಥಾಪಕರು / ಅಧೀಕ್ಷಕರು / | ತಮ್ಮ ಶಾಖೆಯಲ್ಲಿ ಸ್ವೀಕರಿಸಲಾದ ಕಡತಗಳನ್ನು ಆ ದಿನವೇ ಅಥವಾ ಮರುದಿನ ಪರಿಶೀಲಿಸಿ 
ಲೆಕ್ಕಾಧೀಕ್ಷಕರು ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. 

ಸಹಾಯಕ ನಿರ್ದೇಶಕರು / ತಮ್ಮ ಶಾಖೆಯ ಕರ್ತವ್ಯಗಳನ್ನು ಆದ್ಯತೆ ಮೇರೆಗೆ ನಿರ್ವಹಿಸುವುದು 

ಲೆಕ್ಕಾಧಿಕಾರಿಗಳು 

ಉಪನಿರ್ದೇಶಕರು ತಮ್ಮ ಶಾಖೆಯ ಕರ್ತವ್ಯಗಳನ್ನು ಆದ್ಯತೆ ಮೇರೆಗೆ ನಿರ್ವಹಿಸುವುದು 

ಜಂಟಿ ನಿರ್ದೇಶಕರು ತಮ್ಮ ಶಾಖೆಯ ಕರ್ತವ್ಯಗಳನ್ನು ಆದ್ಯತೆ ಮೇರೆಗೆ ನಿರ್ವಹಿಸುವುದು 

ಆಯುಕ್ತರು ಇಲಾಖೆಯ ಕರ್ತವ್ಯಗಳನ್ನು ಆದ್ಯತೆ ಮೇರೆಗೆ ನಿರ್ವಹಿಸುವುದು 





(V) ಸಂಸ್ಥೆಯ ನಿಯಂತ್ರಣದಲ್ಲಿರುವ ದಾಖಲೆಗಳ ವಿವರಗಳು 
€ Ae ೧ 


1... ಟಪಾಲು ಸ್ವೀಕೃತಿ ಪುಸ್ತಕ 9. ಡಿ.ಸಿ.ಬಿಲ್ಲು ಪುಸ್ತಕ 

2. ಆಯಾ ಶಾಖೆಗಳಲ್ಲಿ ಕಡತ ನಿರ್ವಹಣೆ ಪುಸ್ತಕ 10. ಸ್ವೀಕೃತಿ ರಸೀದಿ ಪುಸ್ತಕ 
3. ರವಾನೆ ಪುಸ್ತಕ 1. ಹಾಜರಾತಿ ಪುಸ್ತ 

4. ಅಂಚೆ ಚೀಟಿ ಪುಸ್ತಕ 12. ನಗದೀಕರಣ ಪುಸ್ತಕ 

5. ನಗದು ಮಸ್ತಕ 13. ಚೆಕ್‌ ಸ್ವೀಕೃತಿ ಪುಸ್ತಕ 
6. ಕಡತ ವಿಲೇವಾರಿ ಪುಸ್ತಕ 14. ವೇತನ ಪಾವತಿ ಪುಸ್ತಕ 
7. ಆಯವ್ಯಯ ನಿರ್ವಹಣೆ ಮಸ್ತಕ 15. ಕಡಿತಗಳ ಪುಸ್ತಕ 

8. ಖರ್ಚುವೆಚ್ಚಗಳ ಮಸ್ತಕ 16. ಲಾಗ್‌ ಪುಸ್ತಕ 

(VI) 


ಸಂಸ್ಥೆಯ ನೀತಿ ರಚನೆ ಮತ್ತು ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರಿಂದ ಸಲಹೆ, 


ನಿವೇದನೆಗಳನ್ನು ಪಡೆಯಲು ಇರುವ ವ್ಯವಸ್ಥೆಗಳು 





ಇಲಾಖೆಯ ರಚನೆ ಮತ್ತು ಯೋಜನೆಗಳ ಅನುಷ್ಠಾನವನ್ನು ಸರ್ಕಾರದ ನಿಯಮಾವಳಿಗಳನ್ವಯ ಕಾರ್ಯಗತಗೊಳಿಸಲಾಗುತ್ತಿದ್ದು ವಿವಿಧ 
ಯೋಜನೆಗಳ ಅಡಿಯಲ್ಲಿ ಅನುದಾನಕ್ಕೆ ಸಂಬಂಧಿಸಿದಂತೆ, ನಿಗದಿತ ನಮೂನೆಗಳನ್ನು ಹೊಂದಿದ್ದು, ಫಲಾನುಭವಿಗಳು ಆಯಾ ಅನುದಾನಕ್ಕೆ 
ಸಂಬಂಧಿಸಿದ ನಿಗದಿತ ನಮೂನೆಗಳನ್ನು ಪ್ರಸ್ತಾವನೆಗಳನ್ನು ಸಲ್ಲಿಸಿದಲ್ಲಿ ಪರಿಶೀಲಿಸಿ ಅನುದಾನ ಬಿಡುಗಡೆಗೊಳಿಸಲಾಗುತ್ತಿದೆ. ಈ ನಿಗದಿತ 
ನಮೂನೆಗಳನ್ನು ಪರಿಷ್ಠತಗೊಳಿಸಬೇಕಾದಲ್ಲಿ ಸಾರ್ವಜನಿಕರ ಸಲಹೆಗಳನ್ನು ಪಡೆದು ಸೂಕ್ತ ತಿದ್ದುಪಡಿಗಳನ್ನು ಮಾಡಿ ಸರ್ಕಾರದ 


ಅನುಮೋದನೆಗಾಗಿ ಕಳುಹಿಸಲಾಗುವುದು. 


(VI) ಆಡಳಿತ ಮಂಡಳಿ ಸಭೆಯ ಹೇಳಿಕೆಗಳು ಸಾರ್ವಜನಿಕ ಸಲಹೆಗಳಿಗೆ ಮುಕ್ತವಾಗಿ ತೆರೆದುಕೊಂಡಿವೆ; ಅಂತಹ ಸಭೆಯ 
ನಡವಳಿಗಳು ಸಾರ್ವಜನಿಕರಿಗೆ ಲಭ್ಯವಾಗುತ್ತವೆಯೆ? 
ಆಡಳಿತ ಮಂಡಳಿಯ ಸಭೆಯ ಹೇಳಿಕೆಗಳನ್ನು ಸಂಬಂಧಿಸಿದವರಿಗೆ ಮುಕ್ತವಾಗಿ ಕಳುಹಿಸುವ ವ್ಯವಸ್ಥೆ ಇಲಾಖೆಗೆ ಅನ್ವಯಿಸುವುದಿಲ್ಲ. 
(VII) ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಕೇಂದ್ರ ಕಛೇರಿ, ಬೆಂಗಳೂರು ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರ 
ಹೆಸರು ಮತ್ತು ಹುದ್ದೆ 
































ಕ್ರಮ ಸಂಖ್ಯೆ ಅಧಿಕಾರಿಗಳ ಹೆಸರು ಹುದ್ದೆ 
1 ಶ್ರೀ ಕೆ.ಸಿ ರಾಮಮೂರ್ತಿ ಐ.ಪಿ.ಎಸ್‌. ಆಯುಕ್ತರು 
2 ಶ್ರೀ ವಿ.ಕೆ.ಗುಡೋಡಗಿ ಜಂಟಿ ನಿರ್ದೇಶಕರು (ಯುವಜನ ಸೇವೆ 
3 ಶ್ರೀ ಆರ್‌.ಎಲ್‌.ಪಾಟೀಲ್‌ ಜಂಟಿ ನಿರ್ದೇಶಕರು (ಆಡಳಿತ) 
4 ಶ್ರೀ ವೈ.ಆರ್‌.ಕಾಂತರಾಜೇಂದ್ರ ಜಂಟಿ ನಿರ್ದೇಶಕರು (ತರಬೇತಿ) 
5 ಶ್ರೀ ಎ.ಎಜಾಜ್‌ ಆಲಿ ಜಂಟಿ ನಿರ್ದೇಶಕರು (ಹೆಚ್‌.ಆರ್‌.ಡಿ) 
6 ಶ್ರೀಮತಿ ಎಸ್‌.ಲಲಿತಮ್ಯ ಜಂಟಿ ನಿರ್ದೇಶಕರು (ಆಯವ್ಯಯ) 
7 ಶ್ರೀ ಬಿ.ಎ.ಅಶೋಕ್‌ಕುಮಾರ್‌ ಉಪನಿರ್ದೇಶಕರು (ಆಡಳಿತ) 

































































































































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ೧೪೪೫ 
ಕ್ರಮ ಸಂಖ್ಯೆ ಅಧಿಕಾರಿಗಳ ಹೆಸರು ಹುದ್ದೆ 

8 ಶ್ರೀ ಮ್ಯಾಥ್ಯುಜೇಕಬ್‌ ಉಪನಿರ್ದೇಶಕರು (ಕ್ರೀಡಾಶಾಲೆ/ಕ್ರೀಡಾವಸತಿ ನಿಲಯ 

9 ಶ್ರೀ ಎ.ಎಂ.ಮಹದೇವಪ್ಪ ಉಪನಿರ್ದೇಶಕರು (ರಾಯುಕೇ) 

1() ಶ್ರೀ ಜಿ.ಕೆ. ರಾಮಕೃಷ್ಣಯ್ಯ ಉಪನಿರ್ದೇಶಕರು (ಕ್ರೀಡಾ ಕಲ್ಯಾಣ ಮತ್ತು ಪಂದ್ಯಾವಳಿ 

1] ಶ್ರೀ ಎಂ.ಆರ್‌.ಮೋಹಿತೆ ಉಪನಿರ್ದೇಶಕರು (ಕ್ರೀಡಾ ಯೋಜನೆ) 

12 ಶ್ರೀ ಎಂ.ಪಿ.ಸ್ವಾಮಿ ಉಪನಿರ್ದೇಶಕರು(ಕ್ರೀಡಾಂಗಣ ವ್ಯವಸ್ಥಾಪಕ ಸಮಿತಿ) 

13 ಶ್ರೀ ಎಂ.ವಿ.ಶ್ರೀನಿವಾಸ್‌ ಉಪನಿರ್ದೇಶಕರು (ಕರ್ನಾಟಿಕ ಕ್ರೀಡಾ ಪ್ರಾಧಿಕಾರ) 

14 ಶ್ರೀ ಜೆ.ಎಂ.ಅಪ್ಪಚ್ಚು. ಆಡಳಿತಾಧಿಕಾರಿಗಳು (ಜೇತನಾ) 

15 ಶ್ರೀಮತಿ ಎಂ.ವಿ.ಕಸ್ತೂರಿ ಸಹಾಯಕ ನಿರ್ದೇಶಕರು (ರಾಜ್ಯ ಯುವಕ ಕೇಂದ್ರ) 

16 ಶ್ರೀಮತಿ ಡಿ.ನವಜ್ಯೋತಿ ಸಹಾಯಕ ನಿರ್ದೇಶಕರು (ತರಬೇತಿ) 

17 ಶ್ರೀ ಟಿ.ಕೆ.ಗೌಡ ಸಹಾಯಕ ನಿರ್ದೇಶಕರು (ಯೋಜನೆ) 

18 ಶ್ರೀ ಬಿ.ಕುಮಾರಸ್ವಾಮಿ ಲೆಕ್ಕಾಧಿಕಾರಿಗಳು 

19 ಶ್ರೀ ಜಿ.ಶಿವಣ್ಣ ಸಂಪಾದಕರು 

20 ಶ್ರೀ_ಜಿ.ಆರ್‌.ಕುಬೇಂದ್ರಪ್ಪ ಉಪಸಂಪಾದಕರು 

21 ಶ್ರೀ ಕೆ.ಆದಿನಾರಾಯಣ ಶೆಟ್ಟ ವ್ಯವಸ್ಥಾಪಕರು 

22 ಶ್ರೀ ಎಸ್‌.ಸಿ.ಸೋಲೋಮನ್‌ ಅಧೀಕ್ಷಕರು 

23 ಶ್ರೀಮತಿ ಎನ್‌.ಮಂಜುಳ ಅಧೀಕ್ಷಕರು 

24 ಶ್ರೀ ಬಿ.ಎನ್‌.ರುದ್ರಪ್ಪ ಅಧೀಕ್ಷಕರು 

25 ಶ್ರೀಮತಿ ಜಿ.ಗಾಯತ್ರಿ ಲೆಕ್ಕಾಧೀಕ್ಷಕರು 

26 ಶ್ರೀ ಎಂ.ಸಿ.ಯೋಗೀಶ್‌ ಪ್ರಥಮ ದರ್ಜೆ ಸಹಾಯಕರು 

27 ಶ್ರೀ ಕೆ.ವಿ.ರಾಮನ್‌ ಪ್ರಥಮ ದರ್ಜೆ ಸಹಾಯಕರು 

28 ಶ್ರೀ ಪಿ.ಎಸ್‌.ವಿರೂಪಾಕ್ಷಯ್ಯ ಪ್ರಥಮ ದರ್ಜೆ ಸಹಾಯಕರು 

29 ಶ್ರೀಮತಿ ಎಂ.ಲಕ್ಷ್ಮಿ ಪ್ರಥಮ ದರ್ಜೆ ಸಹಾಯಕರು 

30 ಶ್ರೀ ಎಂ.ಟಿ.ಜೋಗದಿನಕರ್‌ ಪ್ರಥಮ ದರ್ಜೆ ಸಹಾಯಕರು 

3] ಶ್ರೀ ಸಿ.ಪಾರ್ಥಸಾರಥಿ ಪ್ರಥಮ ದರ್ಜೆ ಸಹಾಯಕರು 

32 ಶ್ರೀ ವೈಮರುಷೋತ್ತಮ್‌ ಪ್ರಥಮ ದರ್ಜೆ ಸಹಾಯಕರು 

33 ಶ್ರೀ ಜಿ.ಎಸ್‌.ಸತ್ಯಮೂರ್ತಿ ಪ್ರಥಮ ದರ್ಜೆ ಸಹಾಯಕರು 

34 ಶ್ರೀ ಪಿ.ಎಂ.ನಡುವಿನಮನಿ ಪ್ರಥಮ ದರ್ಜೆ ಸಹಾಯಕರು 

35 ಶ್ರೀ ಶಂಕರಧಾಮ ಪ್ರಥಮ ದರ್ಜೆ ಸಹಾಯಕರು 

36 ಶ್ರೀಮತಿ ಭಾಗ್ಯಮ್ಮ ಶೀಘ್ರಲಿಪಿಗಾರರು 

37 ಶ್ರೀಮತಿ ಶಾರದಾದೇವಿ ಶೀಘ್ರಲಿಪಿಗಾರರು 

38 ಶ್ರೀಮತಿ ಅರ್ಚನಾ ದಾರವಾಡಕರ್‌ ಶೀಘ್ರಲಿಪಿಗಾರರು 

39 ಶ್ರೀಮತಿ ಬಿ.ಎನ್‌.ರಾಜಲಕ್ಷ್ಮಿ ಶೀಘ್ರಲಿಪಿಗಾರರು 

40 ಶ್ರೀಮತಿ ಕೆ.ಆರ್‌.ಜಯಲಕ್ಷ್ಮೀ ಬಾಯಿ ಶೀಘ್ರಲಿಪಿಗಾರರು 

4] ಶ್ರೀಮತಿ ಆರ್‌.ಅನಿತಾ ಶೀಘ್ರಲಿಪಿಗಾರರು 

4) ಶ್ರೀಮತಿ ಕೆ.ಶಶಿಕಲಾ ಶೀಘ್ರಲಿಪಿಗಾರರು 

43 ಶ್ರೀಮತಿ ಆರ್‌.ಗೀತಾ(ಕ.ಕೀ.ಪ್ರಾ) ಶೀಘ್ರಲಿಪಿಗಾರರು 

44 ಶ್ರೀಮತಿ ಎಂ.ಕೆ.ವತ್ನಲ (ಕ.ಕ್ರೀ.ಪ್ರಾ) ಶೀಘ್ರಲಿಪಿಗಾರರು 

45 ಶ್ರೀಮತಿ ಎನ್‌.ಗಾಯತ್ರಿ ದಿತೀಯ ದರ್ಜೆ ಸಹಾಯಕರು 

46 ಶ್ರೀ.ಎಲ್‌.ನರಸಿಂಹ ಜೆಟ್ಟಿ ದ್ವಿತೀಯ ದರ್ಜೆ ಸಹಾಯಕರು 

47 ಶ್ರೀ ಹೆಚ್‌.ಎನ್‌.ಉಷಾರಾಣಿ ದ್ವಿತೀಯ ದರ್ಜೆ ಸಹಾಯಕರು 

48 ಶ್ರೀಮತಿ ಎಂ.ಎನ್‌.ಲಲಿತ ದ್ವಿತೀಯ ದರ್ಜೆ ಸಹಾಯಕರು 

49 ಶ್ರೀ ಬಿ.ಬಸವರಾಜಯ್ಯ ದ್ವಿತೀಯ ದರ್ಜೆ ಸಹಾಯಕರು 

50 ಶ್ರೀಪಿ.ವೇಣುಗೋಪಾಲ್‌ ದಿತೀಯ ದರ್ಜೆ ಸಹಾಯಕರು 

51 ಶ್ರೀಮತಿ ಎ.ರತ್ನಮ್ಮ ದ್ವಿತೀಯ ದರ್ಜೆ ಸಹಾಯಕರು 

52 ಶ್ರೀಮತಿ ಕೆ.ಎಸ್‌.ಪದ್ಮಜಾ ದ್ವಿತೀಯ ದರ್ಜೆ ಸಹಾಯಕರು 

53 ಶ್ರೀಮತಿ _ಎಸ್‌.ಸುಗುಣ ಬೆರಳಚ್ಚುಗಾರರು 

54 ಶ್ರೀಮತಿ ಅನ್ನಪೂರ್ಣ (ಕ.ಕ್ರೀ.ಪ್ರಾ) ಬೆರಳಚ್ಚುಗಾರರು 

55 ಶ್ರೀಮತಿ ಕೆ.ಪಾರ್ವತಿ ಬೆರಳಚ್ಚುಗಾರರು 













































































































































































೧೪೪೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ಭಾಗ - ೩ 
ಕ್ರಮ ಸಂಖ್ಯೆ ಅಧಿಕಾರಿಗಳ ಹೆಸರು ಹುದ್ದೆ 

56 ಶ್ರೀಮತಿ ಡಿ.ಛಾಯದೇವಿ ಬೆರಳಚ್ಚುಗಾರರು 

57 ಶ್ರೀಮತಿ ಪಿ.ಸುಜಾತ ಬೆರಳಚ್ಚುಗಾರರು 

58 ಶ್ರೀ ಆರ್‌.ಮಂಜುನಾಥ್‌ ಬೆರಳಚ್ಚುಗಾರರು 

59 ಶ್ರೀ ಎನ್‌.ಎಸ್‌.ಮಠಪತಿ ವಾಹನ ಚಾಲಕರು 

60 ಶ್ರೀ ಎ.ಸೆಲ್ಪರಾಜ್‌ ವಾಹನ ಚಾಲಕರು 

61 ಶ್ರೀ ಲಿಂಗಶೆಟ್ಟ ವಾಹನ ಚಾಲಕರು 

62 ಶ್ರೀ ಲಕ್ಷ್ಮೀ ನಾರಾಯಣ ರೆಡ್ಡಿ ವಾಹನ ಚಾಲಕರು 

63 ಶ್ರೀ ವಿ.ಮೂರ್ತಿ ವಾಹನ ಚಾಲಕರು 

64 ಶ್ರೀ ಫಯಾಜ್‌ ಉರ್‌ ರೆಹಮಾನ್‌ ವಾಹನ ಚಾಲಕರು 

65 ಶ್ರೀ ಡಿ.ಮುನಿಸ್ವಾಮಿ ಲಿಫ್ಟ್‌ ಅಟೆಂಡರ್‌ 

66 ಶ್ರೀ ಸಯ್ಯದ್‌ ಜಮೀಲ್‌ ಅಹ್ಮದ್‌ ಲಿಫ್ಟ್‌ ಅಟೆಂಡರ್‌ 

67 ಶ್ರೀ ಎನ್‌.ಹರಿ ದಲಾಯತ್‌ 

68 ಶ್ರೀ ಚೆನ್ನಪ್ಪ ದಲಾಯತ್‌ 

69 ಶ್ರೀಮತಿ ಚೆನ್ನಮ್ಮ ದಲಾಯತ್‌ 

70 ಶ್ರೀ ಕೃಷ್ಣಸಿಂಗ್‌ ದಲಾಯತ್‌ 

71 ಶ್ರೀ ಎಂ.ಚಂದ್ರಶೇಖರ್‌ ದಲಾಯತ್‌ 

72 ಶ್ರೀ ಎಸ್‌.ಸಿ.ಮುನಿಯಪ್ಪ ದಲಾಯತ್‌ 

73 ಶ್ರೀಮತಿ ರಂಜಿತಂ ದಲಾಯತ್‌ 

74 ಶ್ರೀ ಸುಭಾಷ್‌ಚಂದ್ರರೆಡ್ಡಿ ದಲಾಯತ್‌ 

75 ಶ್ರೀ ದಾಸಪ್ಪ ದಲಾಯತ್‌ 

76 ಶ್ರೀಮತಿ ಪಿ.ಇಂದ್ರಾಣಿ ದಲಾಯತ್‌ 

77 ಶ್ರೀಮತಿ ಕೆಂಪಮ್ಮ ದಲಾಯತ್‌ 

78 ಶ್ರೀಮತಿ ಮುನಿಯಮ್ಮ ದಲಾಯತ್‌ 

79 ಶ್ರೀ ನಾಗಪ್ಪ ದಲಾಯತ್‌ 

80 ಶ್ರೀ ರಾಮಲಿಂಗ ದಲಾಯತ್‌ 

81 ಶ್ರೀ ಮುನಿರಾಜು ದಲಾಯತ್‌ 

82 ಶ್ರೀಮತಿ ರಂಗಮ್ಮ ದಲಾಯತ್‌ 

83 ಶ್ರೀ ನಾಗಯ್ಯ ದಲಾಯತ್‌ 

84 ಶ್ರೀಮತಿ ಅಚ್ಚಮ್ಮ ದಲಾಯತ್‌ 

85 ಶ್ರೀ ಚೌಡಯ್ಯ ದಲಾಯತ್‌ 

86 ಶ್ರೀ ನಾರಾಯಣ ದಲಾಯತ್‌ 

(1X) ಸಂಸ್ಥೆಯಲ್ಲಿ ಪ್ರತಿಯೊಬ್ಬ ಅಧಿಕಾರಿ/ನೌಕರರು ಮಾಹೆಯಾನ ಪಡೆಯುತ್ತಿರುವ ಗೌರವಧನ 
ಕ್ರಸಂ. ಹುದ್ದೆ ಹೆಸರು ಗೌರವಧನ/ವೇತನ 

1 ಆಯುಕ್ತರು ಕೆ.ಸಿ. ರಾಮಮೂರ್ತಿ 41,733 
2 ಜಂಟಿನಿರ್ದೇಶಕರು ಎಸ್‌.ಲಲಿತಮ್ಮ 24,392 
3 ಉಪನಿರ್ದೇಶಕರು ಜಿ.ಕೆ. ರಾಮಕೃಷ್ಣಯ್ಯ 24,016 
4 ಜಂಟಿನಿರ್ದೇಶಕರು ಎ.ಎಜಾಜ್‌ ಆಲಿ 23,240 
5 ಜಂಟಿನಿರ್ದೇಶಕರು ವೈ.ಆರ್‌.ಕಾಂತರಾಜೇಂದ್ರ 23,240 
6 ಜಂಟಿನಿರ್ದೇಶಕರು ಸಿ.ಜಿ.ಶೆಟ್ಟರ್‌ 23,440 
7 ಜಂಟಿನಿರ್ದೇಶಕರು ಏ.ಕೆ.ಗುಡೋಡಗಿ 26,704 
7ಎ ಜಂಟಿನಿರ್ದೇಶಕರು ಆರ್‌.ಎಲ್‌.ಪಾಟೀಲ್‌ 25,076 
8 ಉಪನಿರ್ದೇಶಕರು ಎಂ.ಪಿ.ಸ್ತಾಮಿ 24,392 
9 ಉಪನಿರ್ದೇಶಕರು ಬಿ.ಎ.ಅಶೋಕ್‌ ಕುಮಾರ್‌ 23,240 
10 ಉಪನಿರ್ದೇಶಕರು ಜೆ.ಎಂ.ಅಪ್ಪಚ್ಚು 23,816 
1| ಉಪನಿರ್ದೇಶಕರು ಶರಣ್‌ ಎ. ನಾವಲಗಿ 24,392 
1) ಉಪನಿರ್ದೇಶಕರು ಮಾಥ್ಯು ಜೇಕಬ್‌ 24,542 
13 ಉಪನಿರ್ದೇಶಕರು ಏ.ಎಂ.ಮಹದೇವಪ್ಪ 23,440 
14 ಉಪನಿರ್ದೇಶಕರು ಎಂ.ವಿ.ಶ್ರೀನಿವಾಸ್‌ 24,392 

























































































































































































ಭಾಗ - ೩ ಕರ್ನಾಟಕ ರಾಜ್ಯಕತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ೧೪೪೭ 
ಕ್ರಸಂ. ಹುದ್ದೆ ಹೆಸರು ಗೌರವಧನ/ವೇತನ 
15 ಸಹಾಯಕ ನಿರ್ದೇಶಕರು ಎಂ.ಕಸ್ತೂರಿ 17,001 
16 ಸಂಪಾದಕರು ಯುವಕರ್ನಾಟಕ ಜಿ.ಶಿವಣ್ಣ 15,320 
17 ಲೆಕ್ಕಾಧಿಕಾರಿಗಳು ಬಿ.ಕುಮಾರಸ್ವಾಮಿ 15,085 
18 ತರಬೇತುದಾರರು ಡೇವಿಡ್‌ ಪ್ರಕಾಶ್‌ 7,848 
19 ತರಬೇತುದಾರರು ವಿಲಾಸ್‌. ಎನ್‌.ಘಾಡಿ 14,349 
20 ತರಬೇತುದಾರರು ಎಂ.ಎನ್‌.ಸಿದ್ಧರಾಮಪ್ಪ 12,564 
21 ತರಬೇತುದಾರರು ಎಲ್‌.ಕೃಷ್ಣ 18,956 
22 ತರಬೇತುದಾರರು ಎಂ.ಚಂದ್ರಶೇಖರ್‌ 12,353 
23 ತರಬೇತುದಾರರು ರಾಮೇಗೌಡ 23,240 
24 ತರಬೇತುದಾರರು ಸಿ.ಯು.ಈರಪ್ಪ 23,240 
25 ತರಬೇತುದಾರರು ಜಿ.ಬಂಡಪ್ಪ 21778 
26 ತರಬೇತುದಾರರು ಎ.ಫ್ರತಾಪ್‌ ಕುಮಾರ್‌ 22,536 
27 ಲೆಕ್ಕಾಧೀಕ್ಷಕರು ಜಿ.ಗಾಯತ್ರಿ 10,545 
28 ವ್ರವಸ್ಥಾಪಕರು ಕೆ.ಆದಿನಾರಾಯಣ ಶೆಟ್ಟಿ 15,345 
29 ಅಧೀಕ್ಷಕರು ಬಿ.ರುದ್ರಪ್ಪ 10,360 
30 ಅಧೀಕ್ಷಕರು ಡಿ.ನವಜ್ಯೋತಿ 16,440 
31 ಅಧೀಕ್ಷಕರು ಎನ್‌.ಮಂಜುಳ 14625 
32 ಅಧೀಕ್ಷಕರು ಎಂ.ಸಿ.ಸೊಲೋಮನ್‌ 16,533 
33 ಉಪಸಂಪಾದಕರು ಜಿ.ಆರ್‌.ಕುಬೇಂದ್ರಪ್ಪ 14,985 
34 ಗ್ರಂಥಪಾಲಕರು ಪಿ.ರಾಜಕುಮಾರಿ 17,469 
35 ಸಹಾಯಕ ಗ್ರಂಥಪಾಲಕರು ಉದಯಕುಮಾರ್‌ ಎಸ್‌ ಕಳ್ಳೀಮನಿ 9,211 
36 ಸಹಾಯಕ ಗ್ರಂಥಪಾಲಕರು ಎಂ.ಶಿವಕುಮಾರಸ್ವಾಮಿ ನಾಯಕ 8,106 
37 ಸೈಕ್ಲಿಂಗ್‌ ತರಬೇತುದಾರರು ಸಿ.ಎಂ.ಕುರ್ಣಿ 12,066 
38 ಪ್ರಥಮ ದರ್ಜೆಸಹಾಯಕರು ಶಂಕರ್‌ ಧಾಮ 12,645 
39 ಪ್ರಥಮ ದರ್ಜೆಸಹಾಯಕರು ಪಿ.ಎಂ.ನಡುವಿನಮನಿ 11,836 
40 ಪ್ರಥಮ ದರ್ಜೆಸಹಾಯಕರು ಎಂ.ಟಿ. ಜೋಗದಿನಕರ್‌ 11,565 
41 ಪ್ರಥಮ ದರ್ಜೆಸಹಾಯಕರು ಕೆ.ಬಿ.ರಾಘವೇಂದ್ರ 11,025 
42 ಪ್ರಥಮ ದರ್ಜೆಸಹಾಯಕರು ಸಿ. ಪಾರ್ಥಸಾರಥಿ 10,756 
43 ಪ್ರಥಮ ದರ್ಜೆಸಹಾಯಕರು ಜಿ.ಎನ್‌.ಸತ್ಯಮೂರ್ತಿ 10,856 
44 ಪ್ರಥಮ ದರ್ಜೆಸಹಾಯಕರು ಎಂ.ಸಿ.ಯೋಗೀಶ್‌ 12,645 
45 ಪ್ರಥಮ ದರ್ಜೆಸಹಾಯಕರು ಪಿ.ಎಸ್‌.ವಿರೂಪಾಕ್ಷಯ್ಯ 12,795 
46 ಪ್ರಥಮ ದರ್ಜೆಸಹಾಯಕರು ಕೆ.ವಿ.ರಾಮನ್‌ 14,985 
47 ಪ್ರಥಮ ದರ್ಜೆಸಹಾಯಕರು ಎಂ.ಲಕ್ಷ್ಮಿ 12,895 
48 ಪ್ರಥಮ ದರ್ಜೆಸಹಾಯಕರು ವೈ. ಪುರುಷೋತ್ತಮನ್‌ 10,585 
49 ಶೀಘ್ರಲಿಪಿಗಾರರು ಶಾರದಾ ದೇವಿ 13,026 
50 ಶೀಘ್ರಲಿಪಿಗಾರರು ಕ್ರ.ಆರ್‌.ಜಯಲಕ್ಷ್ಮೀ ಬಾಯಿ 8,116 
51 ಶೀಘ್ರಲಿಪಿಗಾರರು ಕೆ.ಶಶಿಕಲ 7,516 
52 ಶೀಘ್ರಲಿಪಿಗಾರರು ಆರ್‌.ಗೀತಾ 8116 
53 ಶೀಘ್ರಲಿಪಿಗಾರರು ಆರ್‌.ಅನಿತಾ 8116 
54 ಶೀಘ್ರಲಿಪಿಗಾರರು ಭಾಗ್ಯಮ್ಮ 15,555 
55 ಶೀಘ್ರಲಿಪಿಗಾರರು ಎಂ.ೆ.ವತ್ನಲ 15,455 
56 ಶೀಘ್ರಲಿಪಿಗಾರರು ಬಿ.ಎಸ್‌.ರಾಜಲಕ್ಷ್ಮಿ 15,455 
57 ದ್ವಿತೀಯ ದರ್ಜೆ ಸಹಾಯಕರು ಹೆಚ್‌.ಎನ್‌.ಉಷಾರಾಣಿ 6,686 
58 ದ್ವಿತೀಯ ದರ್ಜೆ ಸಹಾಯಕರು ಎಸ್‌.ಭಾಗ್ಯಲಕ್ಷ್ಮಿ 6,866 
59 ದ್ವಿತೀಯ ದರ್ಜೆ ಸಹಾಯಕರು ಕೆ.ಎಸ್‌.ಪದ್ಮಜಾ 5,920 
60 ದ್ವಿತೀಯ ದರ್ಜೆ ಸಹಾಯಕರು ಎಲ್‌.ನರಸಿಂಹಜೆಟ್ಟಿ 6,866 
61 ದ್ವಿತೀಯ ದರ್ಜೆ ಸಹಾಯಕರು ಬಿ.ಎನ್‌.ಬಸವರಾಜಯ್ಯ 6,065 
62 ದ್ವಿತೀಯ ದರ್ಜೆ ಸಹಾಯಕರು ಎನ್‌.ಗಾಯತ್ರಿ 8,410 



























































































































































೧೪೪೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ಭಾಗ - ೩ 
ಕ್ರಸಂ. ಹುದ್ದೆ ಹೆಸರು ಗೌರವಧನ/ವೇತನ 
63 ಹಿರಿಯ ಬೆರಳಚ್ಚುಗಾರರು ಎನ್‌.ಸುಗುಣ 12,466 
64 ಬೆರಳಚ್ಚುಗಾರರು ಪಿ.ಸುಜಾತ 5,951 
65 ಬೆರಳಚುಗಾರರು ಡಿ.ಛಾಯಾದೇವಿ 9,700 
66 ಬೆರಳಚ್ಚುಗಾರರು ಅನ್ನಪೂರ್ಣ 10,846 
67 ಬೆರಳಚ್ಚುಗಾರರು ಕೆ.ಪಾರ್ವತಿ 10,575 
68 ವಾಹನಚಾಲಕರು ಎ.ಸೆಲ್ತರಾಜ್‌ 9,520 
69 ವಾಹನಚಾಲಕರು ಲಿಂಗಶೆಟ್ಟಿ 7,151 
70 ವಾಹನಚಾಲಕರು ವಿ.ಮೂರ್ತಿ 7,331 
71 ವಾಹನಚಾಲಕರು ಫಯಾಜ್‌ ಉರ್‌ ರೆಹಮಾನ್‌ 6,716 
72 ವಾಹನಚಾಲಕರು ಎನ್‌.ಶ್ರೀನಿವಾಸ್‌ 6,801 
73 ವಾಹನಚಾಲಕರು ಲಕ್ಷ್ಮೀ ನಾರಾಯಣ ರೆಡ್ಡಿ 10,695 
74 ಅಡಿಗೆಯವರು ಎನ್‌.ನಾರಾಯಣನ್‌ 8,755 
75 ಲಿಫ್‌. ಅಟೆಂಡರ್‌ ಡಿ.ಮುನಿಸ್ತಾಮಿ 9,055 
76 ಲಿಫ್ಟ್‌ ಅಟಿಂಡರ್‌ ಸೈಯದ್‌ ಜಮೀಲ್‌ ಅಹ್ಮದ್‌ 8830 
77 ದಲಾಯತ್‌ ಪಿ.ಇಂದ್ರಾಣಿ 5,366 
78 ದಲಾಯತ್‌ ಜಿ.ಭೈರಪ್ಪ 5,230 
79 ದಲಾಯತ್‌ ವಿ.ಸುಬ್ಬಣ್ಣ 5,820 
80 ದಲಾಯತ್‌ ಚೆನ್ನಪ್ಪ 7,726 
81 ದಲಾಯತ್‌ ಎನ್‌.ಹರಿ 7,216 
82 ದಲಾಯತ್‌ ಎಸ್‌.ಸಿ.ಮುನಿಯಪ್ಪ 6,986 
83 ದಲಾಯತ್‌ ಕೃಷ್ಣಸಿಂಗ್‌ 7,076 
84 ದಲಾಯತ್‌ ಎನ್‌.ಚಂದ್ರಶೇಖರ್‌ 6,626 
85 ದಲಾಯತ್‌ ಚೆನ್ನಮ್ಮ 6,446 
86 ಮಾರ್ಕರ್‌ ಉದಯಕುಮಾರ್‌ 5,820 
87 ಮಾರ್ಕರ್‌ ಕಮಲ 5,635 
88 ಮಾರ್ಕರ್‌ ಸುಭಾಷ್‌ ಚಂದ್ರರೆಡ್ಡಿ 5,845 
89 ಮಾರ್ಕರ್‌ ಶಿವರುದ್ರ 8,306 
90 ಮಾರ್ಕರ್‌ ಬಾಣಯ್ಯ 8,755 
91 ಮಾರ್ಕರ್‌ ಎಂ.ಚಂದ್ರಶೇಖರ್‌ 9,430 
92 ಮಾರ್ಕರ್‌ ರೇವಣಸಿದ್ದಯ್ಯ 8,755 
93 ಮಾರ್ಕರ್‌ ಎಂ.ರಾಚ 6,626 
94 ಮಾರ್ಕರ್‌ ನಾಗಪ್ಪ 6,626 
95 ಗೌಂಡ್ಸ್‌ಮೆನ್‌ ದಾಸಪ್ಪ 5,770 
96 ಸೈಕಲ್‌ ಆರ್ಡರ್ಲಿ ಮುನಿಯಮ್ಮ 6,446 
97 ಗಾರ್ಡನರ್‌ ಕೆಂಪಮ್ಮ 6,446 
98 ಕಾವಲುಗಾರ ಎನ್‌.ಮುನಿರಾಜು 5770 
99 ಕಂಡಕ್ಟರ್‌ ಕಮ್‌ ಕ್ಷೀನರ್‌ ರಾಮಲಿಂಗ 6.040 
100 ಸ್ವಚ್ಛತಾಗಾರರು ಅಚ್ಚಮ್ಮ 5,906 
101 ಸ್ವಚ್ಛತಾಗಾರರು ನಾಗಯ್ಯ 7,706 
102 ಎಸಿಯೋಥೆರಪಿಸ್ಟ್‌ ಡಾ.ಬಿ.ಎಸ್‌.ಕೃಷ್ಣಮೂರ್ತಿ 150 
103 ಘೋಟೋಗಾಫರ್‌ ಸಿ.ಕೃಷ್ಣ 150 
104 ಸಹಾಯಕ ಕಾರ್ಯಪಾಲಕ ಅಭಿಯಂತರರು | ಕೆ.ಮಂಜುನಾಥ್‌ 23,240 
105 ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಎಸ್‌.ಕೆ.ನಾಗೇಶ್‌ 14,030 
106 ತರಬೇತುದಾರರು ಎಂ.ರಾಯಪ್ಪ 22,336 
107 ಕ್ಷೇಮಪಾಲಕರು ಹೆಚ್‌.ಐಎಂ.ಜಗನ್ನಾಥ್‌ 8,062 
108 ಕ್ಷೇಮಪಾಲಕರು ಜಿ.ರಂಗಸ್ತಾಮಿ 11,824 
109 ಕ್ಷೇಮಪಾಲಕರು ಕೆ.ಬಿ.ದೀಪ್ಷಾನಾಯಕ್‌ 11,568 
110 ಸಹ ಶಿಕ್ಷಕರು ಬಿ.ಟಿ.ದೇವಕುಮಾರ್‌ 9,772 




















ಭಾಗ - ೩ 




































































A ಕರ್ನಾಟಕ ರಾಜ್ಯಕತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ೧೪೪೯ 
ಕ್ರಸಂ. ಹುದ್ದೆ ಹೆಸರು ಗೌರವಧನ/ವೇತನ 
111 ಸಹ ಶಿಕ್ಷಕರು ಸಿ.ಎ.ಕಾರ್ಯಪ್ಪ 10,029 
112 ಸಹ ಶಿಕ್ಷಕರು ಪಿ.ಕೆ.ಕುಂತಿಕುಮಾರಿ 10,029 
113 ಸಹ ಶಿಕ್ಷಕರು ಕೆ.ಎಸ್‌.ಚಂದ್ರಪ್ಪ 10,154 
14 | ಸಹ ಶಿಕ್ಷಕರು ಎನ್‌.ಪ್ರಮಥನಾಥನ್‌ 9,772 
115 ಹಿರಿಯ ಅಡಿಗೆಯವರು ಬಿ.ಎನ್‌.ಬಸವರಾಜ್‌ 9,730 
116 ಅಡಿಗೆಯವರು ಎಂ.ಎನ್‌.ಕೃಷ್ಣಮೂರ್ತಿ 7,755 
117 ದಲಾಯತ್‌ ಎಸ್‌.ಬಿ.ಕಾಳಪ್ಪ 7,775 
118 ದಲಾಯತ್‌ ಎಂ.ಬಿ.ರವಿ 6,462 
110 ದಲಾಯತ್‌ ಬಿ.ಕೆ.ಕೃಷ್ಣ 6,462 
120 ಕಾವಲುಗಾರರು ವಿ.ರಂಗಯ್ಯ 6,415 
121 ಕೇರ್‌ ಟೇಕರ್‌ ಟಿ.ಎಂ.ಶಿವಣ್ಣ 6,729 
122 ಸ್ವಚ್ಛತಾಗಾರರು ಚಂದ್ರಮ್ಮ 5,403 
123 ಸ್ವಚ್ಛತಾಗಾರರು ಬನ್ನಪ್ಪ 6,045 
124 ಉಪನಿರ್ದೇಶಕರು ಎಂ.ಆರ್‌.ಮೋಹಿತೆ 23,816 
125 ಸಹಾಯಕ ಗ್ರಂಥಪಾಲಕರು ಶಮೀಮ್‌ ಅಕ್ತರ್‌ 14,047 
126 ಪ್ರಥಮ ದರ್ಜೆ ಸಹಾಯಕರು ಕದರಪ್ಪ 11,824 
127 ದ್ವಿತೀಯ ದರ್ಜೆ ಸಹಾಯಕರು ಎಂ.ಎನ್‌.ಲಲಿತ 6,855 
128 ದಲಾಯತ್‌ ರಂಜಿತಂ 5,788 
129 ದಲಾಯತ್‌ ರಂಗಮ್ಮ 5,788 
130 ಸ್ವಚ್ಛತಾಗಾರರು ದೊಡ್ಡಲಕ್ಷಃ ಮ್ಮ 5,788 














(X) ಮಾಹಿತಿ ಹಕ್ಕು ಕಾಯ್ದೆ 2005ರ ಚಾಪ್ಪರ್‌-2-4(ಬಿ) 11 ಅನ್ವಯ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಗೆ ರಾಜ್ಯ 
ಘಟಕದಡಿಯಲ್ಲಿ 2005-06ನೇ ಸಾಲಿನಲ್ಲಿ ಒದಗಿಸಲಾಗಿರುವ ಹಣದ ವಿವರ 



























































ಕ್ರಸ. ಲೆಕ್ಕ ಶೀರ್ಷಿಕೆ ಯೋಜನೆ | ಯೋಜನೇತರ ಉದ್ದೇಶ 
1 2204-00-001-1-01 ರಾಜ್ಯ ಮಟ್ಟದ 1. ಅಧಿಕಾರಿಗಳ ವೇತನ 
002 ಅಧಿಕಾರಿಗಳು —— 39.13 
003 ಸಿಬ್ಬಂದಿ ವೇತನ — 88.44 ಸಿಬ್ಬಂದಿ ವೇತನ 
0011 ತುಟ್ಟಿಭತ್ಯೆ 89.30 ತುಟ್ಟಿಭತ್ಯೆ ಗಾಗಿ 
014 ಇತರೇ ಭತ್ಯೆ 18.03 ಮನೆ ಬಾಡಿಗೆ ಭತ್ಯೆ ಮತ್ತು ನಗರ ಭತ್ಯೆ, 
ವೈದ್ಯಕೀಯ ಭತ್ಯೆ 
041 ಪ್ರಯಾಣ ಭತ್ಯೆ — 5.20 ಅಧಿಕಾರಿಗಳ ಮತ್ತು ಸಿಬ್ಬಂದಿ ವರ್ಗದ ಪ್ರಯಾಣ 
ಭತ್ಯೆಗಾಗಿ 
051 ಸಾಮಾನ್ಯ ವೆಚ್ಚಗಳು ದ 2.40 ಕಚೇರಿಯ ವೆಚ್ಚಕ್ಕಾಗಿ 
052 ದೂರವಾಣಿ ವೆಚ್ಚ ದ 5.39 ಕಚೇರಿಯಲ್ಲಿನ ಅಧಿಕಾರಿಗಳ ವಸತಿ ಹಾಗೂ ಕಚೇರಿ 
ದೂರವಾಣಿ ವೆಚ್ಚ 
059 ಇತರೇ ವೆಚ್ಚ 
ಅ. ಯುವಜನ ಶಿಬಿರ ಮತ್ತು ಮೇಳ 3. 5.00 ವಿಭಾಗ ಮತ್ತು ರಾಜ್ಯ ಮಟ್ಟದ ಯುವಜನ ಮೇಳ 
ನಡೆಸಲು 
ಆ. ತರಬೇತಿ ಕಾರ್ಯಕ್ರಮ ದ 10.50 ಗ್ರಾಮಾಂತರ ಪ್ರದೇಶದಲ್ಲಿನ ಯುವಕ ಯುವತಿಯರಿಗೆ 
ಯುವ ಚೇತನ, ಯುವ ಸಂವಹನ, ಯುವ 
ಮುಂದಾಳು ತರಬೇತಿ ನೀಡಲು ವೆಚ್ಚ 
ಮಾಡಲಾಗುವುದು. 
ಇ. ಯುವಜನ ಸಾಹಿತ್ಯ ಪ್ರಕಟಣೆ 10.00 ಯುವಚಟುವಟಿಕೆಗಳಿಗೆ ಸಂಬಂಧಿಸಿದ ಮಾಸ ಪತ್ರಿಕೆ 
—— ಪ್ರಕಟಿಸಲು 
ಈ. ರಾಜ್ಯ ಯುವ ಪ್ರಶಸ್ತಿ 3.68 10 ವೈಯುಕ್ತಿಕ ಹಾಗೂ 2 ಯುವಕ/ 
—— ಯುವತಿ ಸಂಘಗಳಿಗೆ ಪ್ರಶಸ್ತಿ ನೀಡಲು 
059 ಒಟ್ಟು 29.18 
071 ಕಟ್ಟಡ ವೆಚ್ಚ — 11.01 ಕಚೇರಿಯ ವಿದ್ಯುತ್‌ ಮತ್ತು ನೀರಿನ ವೆಚ್ಚಕ್ಕಾಗಿ 
195 ಸಾರಿಗೆ ವೆಚ್ಚ ದ 8.85 ಇಲಾಖಾ ವಾಹನಗಳಿಗೆ ಇಂಧನ ಹಾಗೂ 
ದುರಸ್ತಿಗಾಗಿ 
001-01 ಒಟ್ಟು 296.93 


































































































೧೪೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ಭಾಗ - ೩ 
ಕ್ರಸ. ಲೆಕ್ಕ ಶೀರ್ಷಿಕೆ ಯೋಜನೆ | ಯೋಜನೇತರ ಉದ್ದೇಶ 
2 | 2204-00-102-02-03 ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟದ 
ರಾಷ್ಟ್ರಮಲ್ಹದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಯುವಜನೋತ್ಸವ ನಡೆಸಲು ರೂ.2.00 ಲಕ್ಷ 
ಪ್ರಥಮ ಸ್ಥಾನಗಳಿಸಿದ ಫ್ಲೌಢಶಾಲೆ ಹಾಗೂ ವಿದ್ಯಾರ್ಥಿ ಕಲ್ಯಾಣ ಯೋಜನೆ 
ವಿದ್ಯಾರ್ಥಿಗಳಿಗೆ ಉತ್ತೇಜಿತ ವಿದ್ಯಾರ್ಥಿ ಅನುಷ್ಠಾನಗೊಳಿಸಲ ರೂ..2.00 ಲಕ್ಷಗಳನ್ನು 
ವೇತನ ವೆಚ್ಚ ಮಾಡಲಾಗುವುದು. 
059 ಇತರೇ ವೆಚ್ಚ 4.00 —— 
117 ವಿದ್ಯಾರ್ಥಿ ವೇತನ ಮತ್ತು ಪ್ರೋತ್ಸಾಹ 4.00 —— ರಾಜ್ಯ/ರಾಷ್ಟ್ರ ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಿ 
ಪ್ರಥಮ ಸ್ಥಾನ ಪಡೆದ ಕ್ರೀಡಾಪಟುಗಳಿಗೆ 
ತಲಾ ರೂ.600/- ರಂತೆ ನೀಡಲಾಗುವುದು. 
3 | 2204-00-103-0-02 ರಾಜ್ಯಯುವಕ 6.00 7.48 ರಾಜ್ಯ ಯುವಕ ಕೇಂದ್ರದ ನಿರ್ವಹಣೆ ಮತ್ತು 
ಕೇಂದ್ರ ದಿನಗೂಲಿ ನೌಕರರ ವೇತನ ನೀಡುವುದು 
4 | 2204-00-103-0-18 ರಾಜ್ಯ ಯುವಕ ರಾಜ್ಯ ಯುವಕ ಕೇಂದ್ರದಲ್ಲಿ ಚಟುವಟಿಕೆ 
ಕೇಂದ್ರದಲ್ಲಿ ಒಳಾಂಗಣ ಚಟುವಟಿಕೆಗಳು 3.00 ದ ಗಳಾದ ಒಳಾಂಗಣ ಸಾಂಸ್ಕೃತಿಕ ಕಾರ್ಯ 
059 ಇತರೇ ಖರ್ಚು ಕ್ರಮ, ಗ್ರಂಥಾಲಯಕ್ಕೆ ಪುಸ್ತಕ ಖರೀದಿ 
5 | 2204-00-104-0-01 ಜಿಲ್ಲಾ ಮಟ್ಟದಲ್ಲಿ 
ಕ್ರೀಡಾಂಗಣ ನಿರ್ಮಾಣ 
059 ಇತರೇ ವೆಚ್ಚ - ಗುರುನಾನಕ್‌ ಭವನ್‌ 2.00 — ಗುರುನಾನಕ್‌ ಭವನ್‌ದ ನಿರ್ವಹಣೆಗಾಗಿ ಹಾಗೂ 
ದಿನಗೂಲಿ ನೌಕರರ ವೇತನಕ್ಕಾಗಿ. 
101 ಸಹಾಯಾನುದಾನ/ಪರಿಹಾರ 1.00 — ಕ್ರೇಡಾಂಗಣ ನಿರ್ಮಾಣಕ್ಕಾಗಿ 
200 ನಿರ್ವಹಣೆ 3.50 —— ಕೇಡಾಂಗಣಗಳ ನಿರ್ವಹಣೆಗಾಗಿ 
6 | 2204-00-104-0-02 ಕ್ರೀಡಾ 
ಚಟುವಟಿಕೆಗಳಿಗೆ ಪ್ರೋತ್ಸಾಹ 
015 ಪೂರಕ ವೆಚ್ಚ 0.50 — ಏಕಲವ್ಯ ಪ್ರಶಸ್ತಿಗಾಗಿ 
059 ಇತರೇ ವೆಚ್ಚ 0.50 ಶಾಸಕರ ಕ್ರೀಡಾಕೂಟ ನಡೆಸಲು 
100 ಸಹಾಯಾನುದಾನ/ಪರಿಹಾರ — 13.18 ರಾಜ್ಯ ಸರ್ಕಾರಿ ನೌಕರರಿಗೆ ಜಿಲ್ಲಾ ಹಾಗೂ ರಾಜ್ಯ 
ಮಟ್ಟಿದಲ್ಲಿ ಕ್ರೀಡಾಕೂಟ ನಡೆಸಲು 
101 ಅನುದಾನ — 3.02 ಭಾರತ ಗ್ರಾಮೀಣ, ಮಹಿಳಾ, ಸಿವಿಲ್‌ ಸರ್ವಿಸ್‌ 
ಕ್ರೀಡಾ ಕಾರ್ಯಕ್ರಮಕ್ಕೆ ದನ ಸಹಾಯ 
7 | 2204-00-104-0-11 ಕ್ರೀಡಾ ಮತ್ತು ಕ್ರೀಡಾ ಮತ್ತು ಪಂದ್ಯಗಳ ಅಭಿವೃದ್ಧಿಗಾಗಿ ಕೇಂದ್ರ 
ಪಂದ್ಯಗಳ ಅಭಿವೃದ್ದಿಗಾಗಿ ಕೇಂದ್ರ ವಲಯ 100.00 ದ ವಲಯ ಅನುದಾನ 
ಯೋಜನೆ 059 ಇತರೆ ಖರ್ಚು 
8 | 2204-00-104-0-25 ಕ್ರೀಡಾ ಸಂಸ್ಥೆಗಳು 
ಮತ್ತು ನಿಲಯ 
002 ಅಧಿಕಾರಿಗಳ ವೇತನ 1.62 150 ಅಧಿಕಾರಿಗಳ ವೇತನ 
003 ಸಿಬ್ಬಂದಿ ವೇತನ 5.46 10.57 ಸಿಬಂದಿ ವೇತನ 
011 ತುಟ್ಟಿಭತ್ಯೆ 4.96 8.45 ತುಟ್ಟಿಭತ್ಯೆ ಗಾಗಿ 
014 ಇತರೇ ಭತ್ಯೆ 0.83 1.17 ಮನೆ ಬಾಡಿಗೆ ಭತ್ಯೆ ಮತ್ತು ನಗರ ಭತ್ಯೆ, 
ವೈದ್ಯಕೀಯ ಭತ್ಯೆ 
015 ಪೂರಕ ವೆಚ್ಚಗಳು ದ 0.35 ಪೂರಕ ವೆಚ್ಚಗಳಿಗಾಗಿ 
041 ಪ್ರಯಾಣ ವೆಚ್ಚಗಳು — 0.06 ಅಧಿಕಾರಿಗಳ ಮತ್ತು ಸಿಬ್ಬಂದಿ ವರ್ಗದ ಪ್ರಯಾಣ 
ಭತ್ಯೆಗಾಗಿ 
051 ಸಾಮಾನ್ಯ ವೆಚ್ಚಗಳು 57.13 120 ಯೋಜನೆಯಡಿಯಲ್ಲಿ ವಿದ್ಯಾನಗರ ಆವರಣ ಅಭಿವೃದ್ಧಿ 
ಮತ್ತು ಕ್ರೀಡಾ ಶಾಲೆ ಮತ್ತು ಕ್ರೀಡಾ ನಿಲಯಗಳ 
ನಿರ್ವಹಣೆಗಾಗಿ ಹಾಗೂ ಯೋಜನೇತರ ಅಡಿಯಲ್ಲಿ 
ವಿದ್ಯಾನಗರ ಆವರಣದ ಸಾಮಾನ್ಯ ವೆಚ್ಚಕ್ಕಾಗಿ. 
059 ಇತರೇ ಖರ್ಚು — 2.25 ವಿದ್ಯಾನಗರ ಆವರಣದ ನಿರ್ವಹಣಾ ವೆಚ್ಚಕ್ಕಾಗಿ. 
101 ಸಹಾಯಾನುದಾನ 1.50 ದ ಯುವಜನ ವಸತಿ ನಿಲಯಗಳ ನಿರ್ವಹಣೆಗಾಗಿ 
























































ಲ ಕರ್ನಾಟಕ ರಾಜ್ಯಕತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ೧೪೫೧ 
ಕ್ರಸ. ಲೆಕ್ಕ ಶೀರ್ಷಿಕೆ ಯೋಜನೆ | ಯೋಜನೇತರ ಉದ್ದೇಶ 

9 | 2204-00-104-0-29 ಕರ್ನಾಟಕ ಕ್ರೀಡಾ ಯೋಜನೆಯಡಿಯಲ್ಲಿ ಯುವ ತರಬೇತಿ 
ಪ್ರಾಧಿಕಾರ ಆವರಣದ ಅಭಿವೃದ್ಧಿ ಹಾಗೂ ಜನರಲ್‌ 
059 ಇತರೇ ಖರ್ಚು ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿಯ 
ಅ. ಜನರಲ್‌ ತಿಮ್ಮಯ್ಯ ರಾಷ್ಟ್ರೀಯ 4.00 6.24 ಕಾರ್ಯಕ್ರಮಕ್ಕಾಗಿ ಹಾಗೂ ಯೋಜನೇತರ 
ಸಾಹಸ ಅಕಾಡೆಮಿ ಅಡಿಯಲ್ಲಿ ಜೆ.ತ.ನಾ ಸಂಸ್ಥೆಯ ವೇತನ 
ಆ. ಯುವಜನ ತರಬೇತಿ ಆವರಣ ಅಬಿವೃದ್ದಿ. 2.00 —— ಮತ್ತು ಸಾದಿಲ್ವಾರು ವೆಚ್ಚಕ್ಕಾಗಿ 
101 ಸಹಾಯಾನುದಾನ ಯೋಜನೆಯಡಿಯಲ್ಲಿ ಭಾರತ್‌ ಸ್ಕೌಟ್ಸ್‌, ಗರ್ಲ್‌ ಗೈಡ್ಸ್‌ 
ಆ. ಭಾರತ್‌ ಸ್ಕೌಟ್ಸ್‌ 2.00 50.00 ಹಾಗೂ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಕಾರ್ಯ 
ಆ. ಗರ್ಲ್‌ ಗೈಡ್ಸ್‌ 2.00 20.50 ಕ್ರಮಕ್ಕಾಗಿ ಮತ್ತು ಯೋಜನೇತರ ಅಡಿಯಲ್ಲಿ ಭಾರತ್‌ 
ಇ. ಭಾರತೀಯ ಯುವಜನ ವಸತಿ ನಿಲಯ ದರ 0.28 ಸ್ಕೌಟ್ಸ್‌, ಗರ್ಲ್‌ ಗೈಡ್ಸ್‌ ಭಾರತೀಯ ಯುವಜನ 

ಕರ್ನಾಟಕ ವಸತಿ ನಿಲಯ, ಕರ್ನಾಟಕ ಶಾಖೆ, ಭಾರತ್‌ ಸೇವಕ್‌ 
ಈ. ಭಾರತ್‌ ಸೇವಕ್‌ ಸಮಾಜ —— 2.66 ಸಮಾಜ ಹಾಗೂ ಕರ್ನಾಟಿಕ ಕ್ರೀಡಾ ಪ್ರಾಧಿಕಾರದ 
ಉ. ಕರ್ನಾಟಿಕ ಕ್ರೀಡಾ ಪ್ರಾಧಿಕಾರ. 5.00 98.44 ವೇತನ ಮತ್ತು ಸಾದಿಲ್ವಾರು ವೆಚ್ಚಕ್ಕಾಗಿ 

10 | 2204-00-796-0-01 ಕ್ರೀಡೆ ಮತ್ತು ಗಿರಿಜನ ಉಪಯೋಜನೆ ಕಾರ್ಯಕ್ರಮಕ್ಕಾಗಿ ಮೊತ್ತವನ್ನು 
ಆಟಗಳು 423 ಗಿರಿಜನ ಉಪಯೋಜನೆ 21.00 — ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇಡಲಾಗಿದೆ. 

Il | 2204-00-800-0-12 ಕಷ್ಟ 12 ಕಷ್ಟ ಪರಿಸ್ಥಿತಿಯಲ್ಲಿರುವ ಕುಸ್ತಿಪಟುಗಳಿಗೆ 
ಪರಿಸ್ಥಿತಿಯಲ್ಲಿರುವ ಮಾಸಾಶನ ಮೂಲಕ ಆರ್ಥಿಕ ನೆರವು. 
ಕ್ರೀಡಾಪಟುಗಳು/ಕುಸ್ತಿಪಟುಗಳಿಗೆ ಆರ್ಥಿಕ 5.00 ದ 
ನೆರವು 100 ಧನ ಸಹಾಯ/ಪರಿಹಾರ 

12 | 2204-00-800-0-15 ವಿಶೇಷ ಘಟಕ 84.00 ದ ವಿಶೇಷ ಘಟಕ ಯೋಜನೆ ಕಾರ್ಯಕ್ರಮಕ್ಕಾಗಿ 
ಯೋಜನೆ 422 ವಿಶೇಷ ಘಟಕ ಯೋಜನೆ ಮೊತ್ತವನ್ನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 

ಇಡಲಾಗಿದೆ. 

13 | 2204-00-800-0-17 ಪ್ರಚಾರ ಆಂದೋಲನ 2.00 ದ ಪ್ರಚಾರ ಆಂದೋಲನಕ್ಕಾಗಿ ಈ ಮೊತ್ತ 
051 ಸಾಮಾನ್ಯ ವೆಚ್ಚಗಳು 

14 | 2204-00-800-0-18 ಸೇವೆಯಲ್ಲಿರುವ ಸೇವೆಯಲ್ಲಿರುವ ಇಲಾಖಾ ಅಧಿಕಾರಿಗಳು ಮತ್ತು 
ಇಲಾಖಾ ಅಧಿಕಾರಿಗಳು ಮತ್ತು 2.00 ದ ತರಬೇತಿದಾರರಿಗೆ ತರಬೇತಿ ಕಾರ್ಯಕ್ರಮ 
ತರಬೇತಿದಾರರಿಗೆ ತರಬೇತಿ ಕಾರ್ಯಕ್ರಮ 
015 ಪೂರಕ ವೆಚ್ಚಗಳು 

ಒಟ್ಟು 325.00 524.28 























ಚೆ 
X1. ಮಾಹಿತಿ ಹಕ್ಕು ಕಾಯ್ದೆ 2005ರ ಚಾಫ್ಟರ್‌-2-4(ಬಿ) 1] ಅನ್ವಯ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಗೆ ರಾಜ್ಯ 
ಘಟಕದಡಿಯಲ್ಲಿ 2005-06ನೇ ಸಾಲಿನಲ್ಲಿ ಯೋಜನೇತರ ಅಡಿಯಲ್ಲಿ ಒದಗಿಸಲಾಗಿರುವ ಹಣದಲ್ಲಿ 
ದಿನಾಂಕ 31.10.2005ರ ತನಕ ಬಿಡುಗಡೆ ಮಾಡಿರುವ ಮೊತ್ತದ ವಿವರ 















































(ರೂ. ಲಕ್ಷಗಳಲ್ಲಿ) 
ಕ.ಸ. ಲೆಕ್ಕ ಶೀರ್ಷಿಕೆ ಯೋಜನೇತರ ಉದ್ದೇಶ 
1 2204-00-001-1-01 ರಾಜ್ಯ ಮಟ್ಟದ — ಅಧಿಕಾರಿಗಳ ವೇತನ 

002 ಅಧಿಕಾರಿಗಳು 26.10 

003 ಸಿಬ್ಬಂದಿ ವೇತನ 58.84 ಸಿಬ್ಬಂದಿ ವೇತನ 

0011 ತುಟ್ಟಿಭತ್ಯೆ 59.52 ತುಟ್ಟಿಭತ್ಯೆ ದಾಗಿ 

014 ಇತರೇ ಭತ್ಯೆ 12.02 ಮನೆ ಬಾಡಿಗೆ ಭತ್ಯೆ ಮತ್ತು ನಗರ ಭತ್ಯೆ, ವೈದ್ಯಕೇಯ ಭತ್ತೆ 

041 ಪ್ರಯಾಣ ಭತ್ಯೆ 3.47 ಅಧಿಕಾರಿಗಳ ಮತ್ತು ಸಿಬ್ಬಂದಿ ವರ್ಗದ ಪ್ರಯಾಣ ಭತ್ಯೆಗಾಗಿ 

051 ಸಾಮಾನ್ಯ ವೆಚ್ಚಗಳು 1.60 ಕಚೇರಿಯ ವೆಚ್ಚಕ್ಕಾಗಿ 

052 ದೂರವಾಣಿ ವೆಚ್ಚ 3.60 ಕಚೇರಿಯಲ್ಲಿನ ಅಧಿಕಾರಿಗಳ ವಸತಿ ಹಾಗೂ ಕಚೇರಿ ದೂರವಾಣಿ 
ವೆಚ್ಚ 

059 ಇತರೇ ವೆಚ್ಚ 

ಅ. ಯುವಜನ ಶಿಬಿರ ಮತ್ತು ಮೇಳ —— ವಿಭಾಗ ಮತ್ತು ರಾಜ್ಯ ಮಟ್ಟದ ಯುವಜನ ಮೇಳ ನಡೆಸಲು 

ಆ. ತರಬೇತಿ ಕಾರ್ಯಕ್ರಮ 6.00 ಗ್ರಾಮಾಂತರ ಪ್ರದೇಶದಲ್ಲಿನ ಯುವಕ ಯುವತಿಯರಿಗೆ ಯುವ 
ಚೇತನ, ಯುವ ಸಂವಹನ, ಯುವ ಮುಂದಾಳು ತರಬೇತಿ 
ನೀಡಲು ವೆಚ್ಚ ಮಾಡಲಾಗುವುದು. 














































































































೧೪೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ಭಾಗ - ೩ 
ಕ್ರಸ ಲೆಕ್ಕ ಶೀರ್ಷಿಕೆ ಯೋಜನೇತರ ಉದ್ದೇಶ 
ಇ. ಯುವಜನ ಸಾಹಿತ್ಯ ಪ್ರಕಟಣೆ 6.70 ಯುವಚಟುವಟಿಕೆಗಳಿಗೆ ಸಂಬಂಧಿಸಿದ ಮಾಸ ಪತ್ರಿಕೆ ಪ್ರಕಟಿಸಲು 
ಈ. ರಾಜ್ಯ ಯುವ ಪ್ರಶಸ್ತಿ —— 10 ವೈಯುಕ್ತಿಕ ಹಾಗೂ 2 ಯುವಕ/ಯುವತಿ ಸಂಘಗಳಿಗೆ ಪ್ರಶಸ್ತಿ 
ನೀಡಲು 
059 ಒಟ್ಟು 12.70 
071 ಕಟ್ಟಡ ವೆಚ್ಚ 7.40 ಕಚೇರಿಯ ವಿದ್ಯುತ್‌ ಮತ್ತು ನೀರಿನ ವೆಚ್ಚಕ್ಕಾಗಿ 
195 ಸಾರಿಗೆ ವೆಚ್ಚ 8.85 ಇಲಾಖಾ ವಾಹನಗಳಿಗೆ ಇಂಧನ ಹಾಗೂ ದುರಸ್ತಿಗಾಗಿ 
2 2204-00-103-0-02 ರಾಜ್ಯ ಯುವಕ 5.00 ರಾಜ್ಯ ಯುವಕ ಕೇಂದ್ರದ ನಿರ್ವಹಣೆ ಮತ್ತು ದಿನಗೂಲಿ ನೌಕರರ 
ಕೇಂದ್ರ 059 ಇತರೇ ಖರ್ಚು ವೇತನ ನೀಡುವುದು 
3 2204-00-104-0-02 —— ರಾಜ್ಯ ಸರ್ಕಾರಿ ನೌಕರರಿಗೆ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ 
ಕ್ರೀಡಾಚಟುವಟಿಕೆಗಳಿಗೆ ಪ್ರೋತ್ಸಾಹ ಕ್ರೀಡಾಕೂಟ ನಡೆಸಲು 
100 ಸಹಾಯಾನುದಾನ/ಪರಿಹಾರ 
101 ಅನುದಾನ 3.02 ಭಾರತ ಗ್ರಾಮೀಣ, ಮಹಿಳಾ, ಸಿವಿಲ್‌ ಸರ್ವಿಸ್‌ ಕ್ರೀಡಾ 
ಕಾರ್ಯಕ್ರಮಕ್ಕೆ ಧನ ಸಹಾಯ 
4 2204-00-104-0-25 ಕ್ರೀಡಾ ಸಂಸ್ಥೆಗಳು 
ಮತ್ತು ನಿಲಯ 
002 ಅಧಿಕಾರಿಗಳ ವೇತನ 1.00 ಅಧಿಕಾರಿಗಳ ವೇತನ 
003 ಸಿಬ್ಬಂದಿ ವೇತನ 7.08 ಸಿಬ್ಬಂದಿ ವೇತನ 
011 ತುಟ್ಟಿಭತ್ಯೆ 5.64 ತುಟ್ಟಿಭತ್ಯೆ ಗಾಗಿ 
014 ಇತರೇ ಭತ್ಯೆ 0.78 ಮನೆ ಬಾಡಿಗೆ ಭತ್ಯ ಮತ್ತು ನಗರ ಭತ್ಯೆ, ವೈದ್ಯಕೀಯ ಭತ್ಯೆ 
015 ಪೂರಕ ವೆಚ್ಚಗಳು 0.35 ಪೂರಕ ವೆಚ್ಚಗಳಿಗಾಗಿ 
041 ಪ್ರಯಾಣ ವೆಚ್ಚಗಳು 0.06 ಅಧಿಕಾರಿಗಳ ಮತ್ತು ಸಿಬ್ಬಂದಿ ವರ್ಗದ ಪ್ರಯಾಣ ಭತ್ಯೆಗಾಗಿ 
051 ಸಾಮಾನ್ಯ ವೆಚ್ಚಗಳು 0.80 ಯೋಜನೆಯಡಿಯಲ್ಲಿ ವಿದ್ಯಾನಗರ ಆವರಣ ಅಭಿವೃದ್ದಿ ಮತ್ತು 
ಕ್ರೀಡಾ ಶಾಲೆ ಮತ್ತು ಕ್ರೀಡಾ ನಿಲಯಗಳ ನಿರ್ವಹಣೆಗಾಗಿ 
ಹಾಗೂ ಯೋಜನೇತರ ಅಡಿಯಲ್ಲಿ ವಿದ್ಯಾನಗರ ಆವರಣದ 
ಸಾಮಾನ್ಯ ವೆಚ್ಚಕ್ಕಾಗಿ. 
059 ಇತರೇ ಖರ್ಚು 150 ವಿದ್ಯಾನಗರ ಆವರಣದ ನಿರ್ವಹಣಾ ವೆಚ್ಚಕ್ಕಾಗಿ. 
5 2204-00-104-0-29 ಕರ್ನಾಟಕ ಕ್ರೀಡಾ ಜನರಲ್‌ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿಯ ವೇತನ 
ಪ್ರಾಧಿಕಾರ 11.24 ಮತ್ತು ಸಾದಿಲ್ವಾರು ವೆಚ್ಚಕ್ಕಾಗಿ 
059 ಇತರೇ ಖರ್ಚು 
101 ಸಹಾಯಾನುದಾನ ಭಾರತ್‌ ಸ್ಕೌಟ್ಸ್‌ ವಿಭಾಗದ ವೇತನ ಮತ್ತು ಸಾದಿಲ್ವಾರು 
ಅ. ಭಾರತ್‌ ಸ್ಕೌಟ್ಸ್‌ 33.40 ವೆಚ್ಚಕ್ಕಾಗಿ 
ಆ. ಗರ್ಲ್‌ ಗೈಡ್ಸ್‌ 13.70 ಗರ್ಲ್‌ ಗೈಡ್ಸ್‌ ವಿಭಾಗದ ವೇತನ ಮತ್ತು ಸಾದಿಲ್ವಾರು ವೆಚ್ಚಕ್ಕಾಗಿ 
ಇ. ಭಾರತೀಯ ಯುವಜನ ವಸತಿ ನಿಲಯ 0.28 ಭಾರತೀಯ ಯುವಜನ ವಸತಿ ನಿಲಯ, ಕರ್ನಾಟಿಕ ಶಾಖೆಯ 
(ಕರ್ನಾಟಕ) ನಿರ್ವಹಣಾ ವೆಚ್ಚಕ್ಕಾಗಿ 
ಈ. ಭಾರತ್‌ ಸೇವಕ್‌ ಸಮಾಜ 2.66 ಭಾರತ್‌ ಸೇವಕ್‌ ಸಮಾಜದ ವೇತನ ವೆಚ್ಚಕ್ಕಾಗಿ 
ಉ. ಕರ್ನಾಟಕ ಕ್ರೀಡಾ ಪ್ರಾಧಿಕಾರ 10775 ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ವೇತನ ಮತ್ತು ಸಾದಿಲ್ವಾರು 
ವೆಚ್ಚಕ್ಕಾಗಿ 
ಒಟ್ಟು 401.06 
| ಕಸ ಲೆಕ ಶೀರ್ಷಿಕೆ ಯೋಜನೆ ಉದ್ದೇಶ 
1 2204-00-102-02-03 ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಯುವಜನೋತ್ಸವ 
059 ಇತರೇ ವೆಚ್ಚ ನಡೆಸಲು . 
ಅ. ಯುವಜನೋತ್ಸವ —— 
ಆ. ವಿದ್ಯಾರ್ಥಿ ಕಲ್ಯಾಣ ಯೋಜನೆ —— ವಿದ್ಯಾರ್ಥಿ ಕಲ್ಯಾಣ ಯೋಜನೆ ಅನುಷ್ಠಾನಗೊಳಿಸಲು 
117 ವಿದ್ಯಾರ್ಥಿ ವೇತನ ಮತ್ತು ಪ್ರೋತ್ಸಾಹ ರಾಜ್ಯ/ರಾಷ್ಟ್ರ ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ 
—— ಪಡೆದ ಪ್ರೌಢ ಶಾಲಾ ವಿದ್ಯಾರ್ಥಿ ಕ್ರೀಡಾಪಟುಗಳಿಗೆ ತಲಾ 
ರೂ.600/- ರಂತೆ ನೀಡಲಾಗುವುದು. 
2 | 2204-00-103-0-02 4.00 ರಾಜ್ಯ ಯುವಕ ಕೇಂದ್ರದ ನಿರ್ವಹಣೆ ಮತ್ತು ದಿನಗೂಲಿ ನೌಕರರ 








ರಾಜ್ಯ ಯುವಕ ಕೇಂದ್ರ 
059 ಇತರೇ ಖರ್ಚು 








ವೇತನ ನೀಡುವುದು 














































































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ೧೪೫೩ 
ಕಸ ಲ್ಕ ಶೀರ್ಷಿಕೆ ಯೋಜನೆ ಉದ್ದೇಶ 
3 2204-00-103-0-18 ರಾಜ್ಯ ಯುವಕ ರಾಜ್ಯ ಯುವಕ ಕೇಂದ್ರದಲ್ಲಿ ಒಳಾಂಗಣ ಚಟುವಟಿಕೆಗಳಾದ 
ಕೇಂದ್ರದಲ್ಲಿ ಒಳಾಂಗಣ ಚಟುವಟಿಕೆಗಳು 059 2.00 ಸಾಂಸ್ಕೃತಿಕ ಕಾರ್ಯಕ್ರಮ, ಗ್ರಂಥಾಲಯಕ್ಕೆ ಮಸ್ತಕ ಖರೀದಿ. 
ಇತರೇಖರ್ಚು 
4 2204-00-104-0-01 ಜಿಲ್ಲಾ ಮಟ್ಟದಲ್ಲಿ 
ಕ್ರೀಡಾಂಗಣ ನಿರ್ಮಾಣ ಗುರುನಾನಕ್‌ ಭವನ್‌ದ ನಿರ್ವಹಣೆಗಾಗಿ ಹಾಗೂ ದಿನಗೂಲಿ 
059 ಇತರೇ ವೆಚ್ಚ 2.00 ನೌಕರರ ವೇತನಕ್ಕಾಗಿ. 
101 ಕ್ರೀಡಾಂಗಣ ನಿರ್ಮಾಣ —— ಕ್ರೇಡಾಂಗಣ ನಿರ್ಮಾಣಕ್ಕಾಗಿ 
200 ಕ್ರೀಡಾಂಗಣಗಳ ನಿರ್ವಹಣೆ —— ಕ್ರೀಡಾಂಗಣಗಳ ನಿರ್ವಹಣೆಗಾಗಿ 
5 | 2204-00-104-0-02 ಕ್ರೀಡಾ 
ಚಟುವಟಿಕೆಗಳಿಗೆ ಪ್ರೋತ್ಸಾಹ 
015 ಪೂರಕ ವೆಚ್ಚ 0.50 ಏಕಲವ್ಯ ಪ್ರಶಸ್ತಿಗಾಗಿ 
059 ಇತರೇ ವೆಚ್ಚ —— ಶಾಸಕರ ಕ್ರೀಡಾಕೂಟ ನಡೆಸಲು 
6 | 2204-00-104-0-11 ಕ್ರೀಡಾ ಮತ್ತು ಕ್ರೇಡಾ ಮತ್ತು ಪಂದ್ಯಗಳ ಅಭಿವೃದ್ದಿಗಾಗಿ ಕೇಂದ್ರ ವಲಯ 
ಪಂದ್ಯಗಳ ಅಭಿವೃದ್ದಿಗಾಗಿ ಕೇಂದ್ರ ವಲಯ 27.00 ಅನುದಾನ ಶ್ರೀ ಜವಹರ್‌ ವಿದ್ಯಾ ಸಂಸ್ಥೆ, ಗುಂಡ್ಲುಪೇಟಿ, 
ಯೋಜನೆ ಚಾಮರಾಜನಗರ ಇವರಿಗೆ ಗುಂಪು 3 ವರ್ಗದ ಒಳಾಂಗಣ 
ಕ್ರೀಡಾಂಗಣ ನಿರ್ಮಾಣಕ್ಕಾಗಿ ಮೊದಲನೇ ಕಂತಿನ ಅನುದಾನ 
7 2204-00-104-0-25 ಕ್ರೀಡಾ ಸಂಸ್ಥೆಗಳು 
ಮತ್ತು ನಿಲಯ 
002 ಅಧಿಕಾರಿಗಳ ವೇತನ 1.08 ಅಧಿಕಾರಿಗಳ ವೇತನ 
003 ಸಿಬ್ಬಂದಿ ವೇತನ ೨.64 ಸಿಬ್ಬಂದಿ ವೇತನ 
011 ತುಟ್ಟಿಭತ್ಯೆ 332 ತುಟ್ಟಿಭತ್ಯೆ ದಾಗಿ 
014 ಇತರೇ ಭತ್ಯೆ 0.56 ಮನೆ ಬಾಡಿಗೆ ಭತ್ಯೆ ಮತ್ತು ನಗರ ಭತ್ಯೆ, ವೈದ್ಯಕೀಯ ಭತ್ಯೆ 
051 ಸಾಮಾನ್ಯ ವಚ್ಚಗಳು 
ಅ. ಕ್ರೀಡಾ ಶಾಲೆ ಮತ್ತು ನಿಲಯಗಳ 38.13 ಕ್ರೀಡಾ ಶಾಲೆ ಮತ್ತು ನಿಲಯಗಳ ನಿರ್ವಹಣಾ ವೆಚ್ಚಕ್ಕಾಗಿ. 
ನಿರ್ವಹಣೆ 
ಆ. ವಿದ್ಯಾನಗರ ಆವರಣ ಅಭಿವೃದ್ದಿ 6.65 ವಿದ್ಯಾನಗರ ಆವರಣ ನಿರ್ವಹಣೆಗಾಗಿ 
101 ಸಹಾಯಾನುದಾನ 1.50 ಯುವಜನ ವಸತಿ ನಿಲಯಗಳ ನಿರ್ವಹಣೆಗಾಗಿ 
8 2204-00-104-0-29 ಕರ್ನಾಟಿಕ ಕ್ರೀಡಾ ಜನರಲ್‌ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿಯ 
ಪ್ರಾಧಿಕಾರ ಕಾರ್ಯಕ್ರಮಕ್ಕಾಗಿ 
059 ಇತರೇ ಖರ್ಚು 
ಅ. ಜನರಲ್‌ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ 4.00 
ಅಕಾಡೆಮಿ 
ಆ. ತರಬೇತಿ ಆವರಣದ ಅಭಿವೃದ್ದಿ 2.00 ಯುವಜನ ತರಬೇತಿ ಆವರಣದ ಅಭಿವೃದ್ದಿಗಾಗಿ 
101 ಸಹಾಯಾನುದಾನ ಭಾರತ್‌ ಸ್ಕೌಟ್ಸ್‌ ಕಾರ್ಯಕ್ರಮಕ್ಕಾಗಿ 
ಅ. ಭಾರತ್‌ ಸ್ಕೌಟ್ಸ್‌ 2.00 
ಆ. ಗರ್ಲ್‌ ಗೈಡ್ಸ್‌ 2.00 ಗರ್ಲ್‌ ಗೈಡ್ಸ್‌ ಕಾರ್ಯಕ್ರಮಕ್ಕಾಗಿ 
ಇ.. ಕರ್ನಾಟಕ ಕ್ರೀಡಾ ಪ್ರಾಧಿಕಾರ 5.00 ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಕಾರ್ಯಕ್ರಮಕ್ಕಾಗಿ 
8ಐ | 2204-00-796-0-01 ಕ್ರೀಡೆ ಮತ್ತು ಗಿರಿಜನ ಉಪಯೋಜನೆ ಕಾರ್ಯಕ್ರಮಕ್ಕಾಗಿ ಮೊತ್ತವನ್ನು ಸಮಾಜ 
ಆಟಗಳು 423 ಗಿರಿಜನ ಉಪಯೋಜನೆ — ಕಲ್ಯಾಣ ಇಲಾಖೆಯಲ್ಲಿ ಇಡಲಾಗಿದೆ. 
9 |2204-00-800-0-12 ಕಷ್ಟ ಕಷ್ಟ ಪರಿಸ್ಥಿತಿಯಲ್ಲಿರುವ ಕುಸ್ತಿಪಟುಗಳಿಗೆ ಮಾಸಾಶನ ಮೂಲಕ 
ಪರಿಸ್ಥಿತಿಯಲ್ಲಿರುವ —— ಆರ್ಥಿಕ ನೆರವು. 
ಕ್ರೀಡಾಪಟುಗಳು/ಕುಸ್ತಿಪಟುಗಳಿಗೆ ಆರ್ಥಿಕ 
ನೆರವು 100 ಧನ ಸಹಾಯ/ಪರಿಹಾರ 
10 | 2204-00-800-0-15 ವಿಶೇಷ ಘಟಕ — ವಿಶೇಷ ಘಟಕ ಯೋಜನೆ ಕಾರ್ಯಕ್ರಮಕ್ಕಾಗಿ ಮೊತ್ತವನ್ನು 
ಯೋಜನೆ 422 ವಿಶೇಷ ಘಟಕ ಯೋಜನೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇಡಲಾಗಿದೆ. 
1] 2204-00-800-0-17 ಪ್ರಚಾರ 2.00 ಪ್ರಚಾರ ಆಂದೋಲನಕ್ಕಾಗಿ ಈ ಮೊತ್ತ 
ಆಂದೋಲನ 051 ಸಾಮಾನ್ಯ ವೆಚ್ಚಗಳು 
12 2204-00-800-0-18 ಸೇವೆಯಲ್ಲಿರುವ ಸೇವೆಯಲ್ಲಿರುವ ಇಲಾಖಾ ಅಧಿಕಾರಿಗಳು ಮತ್ತು 
ಇಲಾಖಾ ಅಧಿಕಾರಿಗಳು ಮತ್ತು 100 ತರಬೇತಿದಾರರಿಗೆ ತರಬೇತಿ ಕಾರ್ಯಕ್ರಮ 
ತರಬೇತಿದಾರರಿಗೆ ತರಬೇತಿ ಕಾರ್ಯಕ್ರಮ 
015 ಪೂರಕ ವೆಚ್ಚಗಳು 
ಒಟ್ಟು 108.38 





೧೪೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ಭಾಗ - ೩ 





(XI) ಸಂಸ್ಥೆಯು ಪಡೆದಿರುವ ರಿಯಾಯಿತಿಗಳ ಅನಮುಮತಿಗಳ ಅಥವಾ ನೀಡಿರುವ ಅನುಮತಿಗಳ ವಿವರಗಳು 
ಸಂಸ್ಥೆಯು ಯಾವುದೇ ರಿಯಾಯಿತಿಯನ್ನು ಪಡೆದಿರುವುದಿಲ್ಲ. ಹಾಗೂ ಯಾವುದೇ ರಿಯಾಯಿತಿಯನ್ನು ಪ್ರತ್ಯಾಯೋಜಿಸಿರುವುದಿಲ್ಲ. 
(XID ಸಂಸ್ಥೆಯಲ್ಲಿ ಲಭ್ಯವಿರುವ ಅಥವಾ ಹೊಂದಿರಬಹುದಾದ ಮಾಹಿತಿಗಳ ವಿವರ ಹಾಗೂ ಇದನ್ನು 
ಎಲೆಕ್ಟ್ರಾನಿಕ್‌ ರೂಪಕ್ಕೆ ಇಳಿಸಿರುವುದಕ್ಕೆ ಸಂಬಂಧಿಸಿದ ವಿವರಗಳು 
ಇಲಾಖೆಯಲ್ಲಿ ಅನುಷ್ಠಾನಗೊಳಿಸುತ್ತಿರುವ ಎಲ್ಲಾ ಯೋಜನೆಗಳ ಮಾಹಿತಿಗಳ ವಿವರಗಳನ್ನು ಎಲೆಕ್ಟ್ರಾನಿಕ್‌ ರೂಪಕ್ಕೆ ಇಳಿಸುವ 
ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. 
(XIV) ನಾಗರೀಕರು ಮಾಹಿತಿ ಪಡೆಯಲು ಲಭ್ಯವಿರುವ ಅಸುಕೂಲಗಳ ವಿವರಗಳು ಮತ್ತು ಸಾರ್ವಜನಿಕರ ಉಪಯೋಗಕ್ಕಾಗಿ 
ಇರಬಹುದಾದ ಗ್ರಂಥಾಲಯ ಅಥವಾ ವಾಚನಾಲಯದ ಕಾರ್ಯ ಅವಧಿಯ ವಿವರಗಳು 
ನಾಗರೀಕರು ಇಲಾಖೆಯ ಯಾವುದೇ ಮಾಹಿತಿಯನ್ನು ಪಡೆಯಲು ಇಚ್ಚಿಸಿದಲ್ಲಿ ಇಲಾಖೆಯ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದಲ್ಲಿ 
ಮಾಹಿತಿ ಹಕ್ಕು ಕಾಯ್ದೆಯ ಪ್ರಕಾರ ಪ್ರತಿ ಹಾಳೆಗೆ ರೂ.5/- ರಂತೆ ಶುಲ್ಕವನ್ನು ಪೋಸ್ಟಲ್‌ ಆರ್ಡರ್‌ ರೂಪದಲ್ಲಿ ಪಡೆದು ಮಾಹಿತಿಯನ್ನು 
ಅರ್ಜಿದಾರರಿಗೆ ಒದಗಿಸಲಾಗುವುದು. 
ಇಲಾಖೆಯು ರಾಜ್ಯ ಯುವಕ ಕೇಂದ್ರದಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದು, ರಾಜ್ಯ ಯುವಕ ಕೇಂದ್ರದ 2ನೇ ಮಹಡಿಯಲ್ಲಿ ವಿದ್ಯಾರ್ಥಿಗಳ 
ಉಪಯೋಗಕ್ಕಾಗಿ ಸುಮಾರು 35,000/- ಕ್ಕೂ ಹೆಚ್ಚು ಪುಸ್ತಕಗಳನ್ನೊಳಗೊಂಡ ಅತ್ಯಂತ ಸುಸಜ್ಜಿತವಾದ ಗ್ರಂಥಾಲಯವನ್ನು ತೆರೆದಿರುತ್ತದೆ. ಇಲ್ಲಿ 
ಎಲ್ಲಾ ಪ್ರಮುಖ ದಿನಪತ್ರಿಕೆ ಹಾಗೂ ನಿಯತಕಾಲಿಕೆಗಳು ಸಾರ್ವಜನಿಕ ಉಪಯೋಗಕ್ಕಾಗಿ ಒದಗಿಸಲಾಗುತ್ತದೆ. ಈ ಗ್ರಂಥಾಲಯವು ಬೆಳಿಗ್ಗೆ 9.00 
ಗಂಟಿಯಿಂದ ಸಂಜೆ 6.00 ಗಂಟಿಯವರೆಗೆ ಸಾರ್ವಜನಿಕರ ಹಾಗೂ ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ತೆರೆದಿರುತ್ತದೆ. 
(XV) ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು, ಹುದ್ದೆ ಮತ್ತು ಇತರೆ ವಿವರಗಳು 











ಕ್ರಮ ಹೆಸರು ಮತ್ತು ಪದನಾಮ ದೂರವಾಣಿ ಸಂಖ್ಯೆ 

ಸಂಖ್ಯೆ ಕಛೇರಿ ನಿವಾಸ 

1 ಕೆ.ಸಿ. ರಾಮಮೂರ್ತಿ, ಭಾ.ಪೋ.ಸೇ,, 22215601 25459595 
ಆಯುಕ್ತರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ. ಹಾಗೂ ಅಪೀಲು 22215602 


ಪ್ರಾಧಿಕಾರದ ಅಧಿಕಾರಿಗಳು, ರಾಜ್ಯ ಯುವಕ ಕೇಂದ್ರ, ನೃಪತುಂಗ ರಸ್ತೆ, 
ಬೆಂಗಳೂರು-560001. 

2 ಶ್ರೀ ವಿ.ಕೆ.ಗುಡೋಡಗಿ, 22211246 23632752 
ಜಂಟಿ ನಿರ್ದೇಶಕರು (ಯುವಜನ ಸೇವೆ) 

ಸಾರ್ವಜನಿಕ ಮಾಹಿತಿ ಅಧಿಕಾರಿ, ರಾಜ್ಯ ಯುವಕ ಕೇಂದ್ರ, 
ನೃಪತುಂಗ ರಸ್ತೆ, ಬೆಂಗಳೂರು. 

3 ಶ್ರೀ ಆರ್‌.ಎಲ್‌.ಪಾಟೀಲ್‌, 22215801 23493176 
ಜಂಟಿ ನಿರ್ದೇಶಕರು (ಆಡಳಿತ) ಹಾಗೂ ಸಾರ್ವಜನಿಕ ಮಾಹಿತಿ ಅಧಿಕಾರಿ, 
ರಾಜ್ಯ ಯುವಕ ಕೇಂದ್ರ ನೃಪತುಂಗ ರಸ್ತೆ 

4 ಶ್ರೀ ವೈ.ಆರ್‌.ಕಾಂತರಾಜೇಂದ್ರ, 22213009 23498932 
ಜಂಟಿ ನಿರ್ದೇಶಕರು (ತರಬೇತಿ) ಹಾಗೂ ಸಾರ್ವಜನಿಕ ಮಾಹಿತಿ ಅಧಿಕಾರಿ, 
ರಾಜ್ಯ ಯುವಕ ಕೇಂದ್ರ ನೃಪತುಂಗ ರಸ್ತೆ. 

5 ಶ್ರೀ ಸಿ.ಜಿ.ಶೆಟ್ಟಿರ್‌ 22227152 23109053 
ಜಂಟಿ ನಿರ್ದೇಶಕರು (ಕ್ರೀಡೆ) ಹಾಗೂ ಸಾರ್ವಜನಿಕ ಮಾಹಿತಿ ಅಧಿಕಾರಿ, ರಾಜ್ಯ 
ಯುವಕ ಕೇಂದ್ರ ನೃಪತುಂಗ ರಸ್ತೆ. 

6 ಶ್ರೀ ಎ.ಎಜಾಜ್‌ ಆಲಿ 22210454 26713650 
ಜಂಟಿ ನಿರ್ದೇಶಕರು (ಹೆಚ್‌.ಆರ್‌.ಡಿ) ಹಾಗೂ ಸಾರ್ವಜನಿಕ ಮಾಹಿತಿ 
ಅಧಿಕಾರಿ, ರಾಜ್ಯ ಯುವಕ ಕೇಂದ್ರ ನೃಪತುಂಗ ರಸ್ತೆ. 

7 ಶ್ರೀಮತಿ ಎಸ್‌.ಲಲಿತಮ್ಮ 22243402 23101401 
ಜಂಟಿ ನಿರ್ದೇಶಕರು (ಆಯವ್ಯಯ) ಹಾಗೂ ಸಾರ್ವಜನಿಕ ಮಾಹಿತಿ ಅಧಿಕಾರಿ, 
ರಾಜ್ಯ ಯುವಕ ಕೇಂದ್ರ ನೃಪತುಂಗ ರಸ್ತೆ. 

8 ಶ್ರೀ ಟಿ.ಕೆ.ಗೌಡ, 22239771 — 
ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, ಹಾಗೂ ಸಾರ್ವಜನಿಕ 
ಮಾಹಿತಿ ಅಧಿಕಾರಿಗಳು, ಶ್ರೀ ಕಂಠೀರವ ಒಳಾಂಗಣ ಕ್ರೀಡಾಂಗಣ ಬೆಂಗಳೂರು 
ನಗರ ಜಿಲ್ಲೆ. 

9 ಶ್ರೀ ರಾಮೇಗೌಡ, 22266089 — 
ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, ಹಾಗೂ ಸಾರ್ವಜನಿಕ 
ಮಾಹಿತಿ ಅಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಶ್ರೀ ಗುರುನಾನಕ್‌ 
ಭವನ, ಮಿಲ್ಲರ್‌ ಟ್ಯಾಂಕ್‌ ಬಂಡ್‌ ರಸ್ತೆ, ಸಂಜೆವಾಣಿ ಹತ್ತಿರ, 

ಬೆಂಗಳೂರು 560052. 

3 ಶ್ರೀ ಎಂ.ರಾಯಪ್ಪ 958152-222320 ದಾ 
ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, ಹಾಗೂ ಸಾರ್ವಜನಿಕ 
ಮಾಹಿತಿ ಅಧಿಕಾರಿಗಳು, ಶ್ರೀ ವಿಶ್ವೇಶ್ವರಯ್ಯ ಕೇಡಾಂಗಣ ಕೋಲಾರ ಜಿಲ್ಲೆ 563101 
























































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ೧೪೫೫ 
ಕ್ರಮ ಹೆಸರು ಮತ್ತು ಪದನಾಮ ದೂರವಾಣಿ ಸಂಖ್ಯೆ 
ಸಂಖ್ಯೆ ಕಛೇರಿ ನಿವಾಸ 





ಶ್ರೀ ಸಿ.ಯು.ಈರಪ್ಪ, 

ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, 

ಹಾಗೂ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು, ಸರ್ಕಾರಿ ಕಾಲೇಜು ಹಿಂಭಾಗ 
ತುಮಕೂರು ಜಿಲ್ಲೆ-572101 


95816-227814 





1] 


ಕೆ.ಎ.ಗಣಪತಿ 
ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, ಹಾಗೂ ಮಾಹಿತಿ 


958182-223328 





12 


ಅಧಿಕಾರಿಗಳು ನೆಹರು ಕ್ರೀಡಾಂಗಣ ಶಿವಮೊಗ್ಗ ಜಿಲ್ಲೆ. 577201 

ಶ್ರೀ ಎ.ಪ್ರತಠಾಪ್‌ ಕುಮಾರ್‌ 

ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, ಹಾಗೂ ಸಾರ್ವಜನಿಕ 
ಮಾಹಿತಿ ಅಧಿಕಾರಿಗಳು ಚರ್ಚ್‌ ರಸ್ತೆ, ವೀರ ವನಿತೆ ಓಬವ್ವ ಕ್ರೀಡಾಂಗಣ 
ಚಿತ್ರದುರ್ಗ ಜಿಲ್ಲೆ. 577501 


958194-235635 





13 


ಶ್ರೀ ಎಂ.ಚಂದ್ರಶೇಖರ್‌, 

ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, 

ಹಾಗೂ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಜಿಲ್ಲಾ ಕ್ರೀಡಾಂಗಣ, 
ಬಾಪೂಜಿ ಆಸತೆ ಹತಿರ, ದಾವಣಗೆರೆ ಜಿಲ್ಲೆ. 577004. 


ಮ pu} 


958192-237480 





14 


ಶ್ರೀ ಎಂ.ಎನ್‌.ರಮೇಶ್‌ 

ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, ಹಾಗೂ 

ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಶ್ರೀ ಚಾಮುಂಡಿ ವಿಹಾರ ಕ್ರೀಡಾಂಗಣ 
ನಜರಾ ಬಾದ್‌, ಮೈಸೂರು ಜಿಲ್ಲೆ.-570010 


95821-2564179 
95821-2544704 





15 


ಶ್ರೀ ಜಿ.ಎಂ.ಮೋಹನ್‌ 

ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, ಹಾಗೂ ಸಾರ್ವಜನಿಕ 
ಮಾಹಿತಿ ಅಧಿಕಾರಿಗಳು ಮಾಹಿತಿ ಅಧಿಕಾರಿಗಳು ಸರ್‌.ಎಂ.ವಿಶ್ವೇಶ್ವರಯ್ಯ 
ಕ್ರೀಡಾಂಗಣ, ಮಂಡ್ಯ ಜಿಲ್ಲೆ571401 


958232-224725 





16 


ಶ್ರೀ ಸುಭಾಷ್‌ ಚಂದ್ರ 

ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, ಹಾಗೂ ಸಾರ್ವಜನಿಕ 
ಮಾಹಿತಿ ಅಧಿಕಾರಿಗಳು ಮಂಜುನಾಥ ನಿಲಯ, ಭ್ರಮರಾಂಬ ಬಡಾವಣೆ, 
1ನೇ ಕ್ರಾಸ್‌, ಚಾಮರಾಜನಗರ ಜಿಲ್ಲೆ. 


958226-224932 





17 


ಶ್ರೀ ಎನ್‌.ಎಂ.ಸಿದ್ಧರಾಮಪ್ಪ 

ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, ಹಾಗೂ ಸಾರ್ವಜನಿಕ 
ಮಾಹಿತಿ ಅಧಿಕಾರಿಗಳು ಜಿಲ್ಲಾ ಶತಮಾನೋತ್ಸವ ಕ್ರೀಡಾಂಗಣ, ಜ್ಯೋತಿನಗರ, 
ಚಿಕ್ಕಮಗಳೂರು ಜಿಲ್ಲೆ577102 


958262-220324 





18 


ಶ್ರೀ ಜಯರಾಂ, 

ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, ಹಾಗೂ ಸಾರ್ವಜನಿಕ 
ಮಾಹಿತಿ ಅಧಿಕಾರಿಗಳು ಜಿಲ್ಲಾ ಕ್ರೀಡಾಂಗಣ ಸರ್ಕಾರಿ ಕಾಲೇಜು ಕತ್ತಿರ 
ಹಾಸನ ಜಿಲ್ಲೆ573201 


958172-246056 





19 


ಶ್ರೀ ಅನಂತರಾಮು 

ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, ಹಾಗೂ ಸಾರ್ವಜನಿಕ 
ಮಾಹಿತಿ ಅಧಿಕಾರಿಗಳು ಮಂಗಳ ಕ್ರೀಡಾಂಗಣ ಮಂಗಳೂರು 

ದಕ್ಷಿಣ ಕನ್ನಡ ಜಿಲ್ಲೆ570003 


95824-2457186 





20 


ಶ್ರೀ ರಾಮಚಂದ್ರ 

ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, ಹಾಗೂ ಸಾರ್ವಜನಿಕ 
ಮಾಹಿತಿ ಅಧಿಕಾರಿಗಳು ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣ, 

ಅಜ್ಜರ ಕಾಡು, ಉಡುಪಿ ಜಿಲ್ಲೆ. 576101 


958252-2521324 





21 


ಶ್ರೀ ಬಿದ್ದಪ್ಪ 
ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, ಹಾಗೂ ಸಾರ್ವಜನಿಕ 
ಮಾಹಿತಿ ಅಧಿಕಾರಿಗಳು ಜಿಲ್ಲಾ ಕ್ರೀಡಾಂಗಣ ಮಡಕೇರಿ(ಕೊಡಗು) ಜಿಲ್ಲೆ571201. 


958272-228985 





22 








ಶ್ರೀ ವಿಲಾಸ್‌ ಎನ್‌.ಘಾಡಿ 

ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, ಹಾಗೂ ಸಾರ್ವಜನಿಕ 
ಮಾಹಿತಿ ಅಧಿಕಾರಿಗಳು ಜಿಲ್ಲಾ ಕ್ರೀಡಾಂಗಣ, ಜೆ.ಎನ್‌.ಮೆಡಿಕಲ್‌ ಕಾಲೇಜು 
ಹತ್ತಿರ ನೆಹರು ನಗರ, ಬೆಳಗಾವಿಜಿಲ್ದೆ.590002. 





95831 2470757 











೧೪೫೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ಭಾಗ - ೩ 








ಕಮ ಹೆಸರು ಮತ್ತು ಪದನಾಮ ದೂರವಾಣಿ ಸಂಖ್ಯೆ 
ಸಂಖ್ಯೆ ಕಛೇರಿ ನಿವಾಸ 
23 | ಶ್ರೀ ಕೆ.ವಸಂತ ರಾಜ ಶೆಟ್ಟ, ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, | 958382-226615 — 

ಹಾಗೂ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ರೂಂ.ನಂ.111, ಮೊದಲನೇ 
ಮಹಡಿ, ಮಿನಿವಿಧಾನಸೌಧ, ಕಾರವಾರ (ಉ.ಕ) ಜಿಲ್ಲೆ 581301. 
24 ಶ್ರೀ ಘಟಿನಟ್ಟಿ 95836-2447424 — 
ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, ಹಾಗೂ ಸಾರ್ವಜನಿಕ 
ಮಾಹಿತಿ ಅಧಿಕಾರಿಗಳು ಆರ್‌.ಎನ್‌.ಶೆಟ್ಟಿ ಕ್ರೀಡಾಂಗಣ 
ಧಾರವಾಡ ಜಿಲ್ಲೆ. 580001. 
25 | ಶ್ರೀ ಎಂ.ಪಿ.ಮರನೂರ 958352-251085 — 
ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, 
ಹಾಗೂ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಬಿಜಾಪುರ ಜಿಲ್ಲೆ.586101. 
26 | ಶ್ರೀ ಲಾಲ ಸಾಹೇಬ್‌ ಮುದ್ದೇ ಬಿಹಾಳ್‌, 958354-235896 — 
ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, ಹಾಗೂ ಸಾರ್ವಜನಿಕ 
ಮಾಹಿತಿ ಅಧಿಕಾರಿಗಳು ಬಿ.ಆರ್‌.ಅಂಬೇಡ್ಕರ್‌ ಕ್ರೀಡಾಂಗಣ, 
ನವನಗರ, ಬಾಗಲಕೋಟಿ ಜಿಲ್ಲೆ587101 
27 | ಶ್ರೀಮತಿ ದೇವರಾಜಮ್ಮ 958372-238345 — 
ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, ಹಾಗೂ ಸಾರ್ವಜನಿಕ 
ಮಾಹಿತಿ ಅಧಿಕಾರಿಗಳು ಜಿಲ್ಲಾ ಕ್ರೀಡಾಂಗಣ ಗದಗ್‌ ಜಿಲ್ಲೆ582110 
28 | ಶ್ರೀ ರಾಮಲಿಂಗಪ್ಪ 958375-235845 — 
ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, ಹಾಗೂ ಸಾರ್ವಜನಿಕ 
ಮಾಹಿತಿ ಅಧಿಕಾರಿಗಳು ಜಿಲ್ಲಾ ಕ್ರೀಡಾಂಗಣ ಮುನಿಸಿಪಲ್‌ ಹೈಸ್ಕೂಲ್‌ ಮೈದಾನ 
ಹಾವೇರಿ ಜಿಲ್ಲೆ.581110. 
29 ಶ್ರೀ ಬಂಡಪ್ಪ 958472-221557 — 
ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, ಹಾಗೂ ಸಾರ್ವಜನಿಕ 
ಮಾಹಿತಿ ಅಧಿಕಾರಿಗಳು ಚಂದ್ರಶೇಖರ ಪಾಟೀಲ ಕ್ರೀಡಾಂಗಣ 
ಗುಲ್ಬರ್ಗಾ ಜಿಲ್ಲೆ585102 
30 | ಶ್ರೀ ಮುಸ್ತಾಕ್‌ ಅಹ್ಮದ್‌ 958392-241218 — 
ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, 
ಹಾಗೂ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು, ಕ್ರೀಡಾಂಗಣ ಆವರಣ, 
ನೆಲಚೆರವು ಟ್ಯಾಂಕ್‌ ಬಂಡ್‌ ಪರಿಸರ, ಬಳ್ಳಾರಿ ಜಿಲ್ಲೆ 583101 
31 |ಶ್ರೀ ಕೃಷ್ಣಶೆಟ್ಟಿ 958532-233330 — 
ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, ಹಾಗೂ ಸಾರ್ವಜನಿಕ 
ಮಾಹಿತಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಛೇರಿ, 
ರಾಯಚೂರು ಜಿಲ್ಪೆ.584101 
32 | ಶ್ರೀ ಜಾರ್ಜ್‌ ಜೇಮ್ಸ್‌, 958482-226681 — 
ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, ಹಾಗೂ ಸಾರ್ವಜನಿಕ 
ಮಾಹಿತಿ ಅಧಿಕಾರಿಗಳು ನೆಹರು ಕ್ರೀಡಾಂಗಣದ ಪೆವಿಲಿಯನ್‌ ಕಟ್ಟಿಡ, 
ಬೀದರ್‌ ಜಿಲ್ಲೆ. 585401 
33 | ಶ್ರೀ ಬಸವರಾಜ್‌ 958539-221408 — 
ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, ಹಾಗೂ ಸಾರ್ವಜನಿಕ 
ಮಾಹಿತಿ ಅಧಿಕಾರಿಗಳು ಹೊಸ ಆಡಳಿತ ಭವನ ಕೊಪ್ಪಳ ಜಿಲ್ಲೆ. 583231 
(XVI) ನಿರ್ದಿಷ್ಟಪಡಿಸಬಹುದಾದಂತ ಇತರೆ ಮಾಹಿತಿಗಳು: 

ಕಚೇರಿಯಲ್ಲಿ ಸಾರ್ವಜನಿಕ ಕುಂದುಕೊರತೆಗೆ ಸಂಬಂಧಿಸಿದಂತೆ ಶ್ರೀ ಆರ್‌.ಎಲ್‌.ಪಾಟೀಲ್‌, ಜಂಟಿ ನಿರ್ದೇಶಕರು(ಆಡಳಿತ) ಇವರನ್ನು 
ಜನಸ್ಪಂದನ ಕೋಶದ ಸಾರ್ವಜನಿಕ ಕುಂದುಕೊರತೆ ಅಧಿಕಾರಿಯನ್ನಾಗಿ ನೇಮಿಸಲಾಗಿದೆ. ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 
2000ರಂತೆ ಜಂಟಿ ನಿರ್ದೇಶಕರು(ಆಡಳಿತ), ಇವರನ್ನು ಸಕ್ಷಮ ಪ್ರಾಧಿಕಾರಿ ಅಧಿಕಾರಿಯೆಂದು ಘೋಷಿಸಲಾಗಿದೆ. ಇಲಾಖೆಯಲ್ಲಿ ಮಹಿಳಾ 
ಆಯೋಗವನ್ನು ರಚಿಸಲಾಗಿದ್ದು, ಶ್ರೀಮತಿ ಎಸ್‌.ಲಲಿತಮ್ಯ ಜಂಟಿ ನಿರ್ದೇಶಕರು(ಆಯವ್ಯಯ) ಇವರನ್ನು ಅಧ್ಯಕ್ಷರನ್ನಾಗಿ ನೇಮಕಾತಿ 
ಮಾಡಲಾಗಿದೆ. ಇಲಾಖೆಯಲ್ಲಿ ಪ್ರತಿ ತಿಂಗಳ ಮೊದಲನೇ ಶನಿವಾರವನ್ನು ಸಾರ್ವಜನಿಕ ಕುಂದುಕೊರತೆ ದಿನವನ್ನಾಗಿ ಆಚರಿಸಲಾಗುತ್ತಿದ್ದು, 
ಸಂಬಂಧಿತ ಜಂಟಿ ನಿರ್ದೇಶಕರುಗಳು ತಮ್ಮ ಶಾಖೆಗಳಿಗೆ ಸಂಬಂಧಿಸಿದ ವಿಷಯಗಳಿಗೆ ಸಾರ್ವಜನಿಕ ಕುಂದುಕೊರತೆಗಳನ್ನು ಆಲಿಸಲು 
ಅದೇಶಿಸಲಾಗಿದೆ. 
























































ಆಯುಕ್ತರು, 
ಪಿ.ಆರ್‌. 1815 ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ೧೪೫೭ 





ಕರ್ನಾಟಕ ವಿದ್ಯುತ್‌ ಪ್ರಸರಣಾ ನಿಗಮ ನಿಯಮಿತ 
ಪ್ರಕಟಣೆ 
ಸಂಖ್ಯೆ: ಎಇಇ(ಕ)/ಟಿ-89/3031-33, ದಿನಾಂಕ: 19ನೇ ಸೆಪ್ಟೆಂಬರ್‌ 2005 
ವಿದ್ಯುತ್‌ ಪೂರೈಕೆ ಅಧಿನಿಯಮ 1948, ಸೆಕ್ಷನ್‌ 28, ಮತ್ತು 18(ಇ) ಅನುಸಾರವಾಗಿ ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತವು 
ಒಂದು ಯೋಜನೆಯನ್ನು ರೂಪಿಸಿದೆ. ಈ ಯೋಜನೆಯನ್ನು ಅದೇ ಅಧಿನಿಯಮದ ಸೆಕ್ಷನ್‌ 29()ಕ್ಕೆ ಅನುಸಾರವಾಗಿ ಇಲ್ಲಿ ಪ್ರಕಟಿಸಲಾಗಿದೆ. ಈ 
ಪ್ರಕಟಣೆಯನ್ನು ಲೈಸೆನ್ಸ್‌ ಹೊಂದಿರುವವರು ಮತ್ತು ಇನ್ನಿತರ ಯಾವುದೇ ಸಂಬಂಧಿಸಿದ ವ್ಯಕ್ತಿಗಳ ಮಾಹಿತಿಗಾಗಿ ನೀಡಲಾಗಿದೆ. ಯೋಜನೆಯ ವಿವರಗಳು 
ಈ ಕೆಳಕಂಡಂತಿವೆ:- 











ಕೆಲಸದ ಹೆಸರು: ಹಾಲಿ 66 ಕೆ.ವಿ. ಎಂ.ಬಿ.ಟಿ. ಏಕ ವಿದ್ಯುತ್‌ ಮಾರ್ಗದ ಬದಲಿಗೆ ಉದ್ದೂರು ಹಳ್ಳಿ (ಹಾಸನ ಜಿಲ್ಲೆ 
ಯಿಂದ ಚಿಕ್ಕಮಗಳೂರಿನವರೆಗೆ ಹೊಸ 66 ಕೆ.ವಿ. ಜೋಡಿ ವಿದ್ಯುತ್‌ ಮಾರ್ಗ ನಿರ್ಮಾಣ. 

ಉದ್ದೇಶ: ಬೇಲೂರು, ಹಳೇಬೀಡು ಹಾಗೂ ಚಿಕ್ಕಮಗಳೂರು ಮತ್ತು ಸುತ್ತಮುತ್ತಲ ಪ್ರದೇಶದ ವೋಲ್ಟೇಜ್‌ ಸ್ಥಿತಿ 
ಉತ್ತಮ ಪಡಿಸಲು ಮತ್ತು ಭವಿಷ್ಯದಲ್ಲಿ ವಿದ್ಯುತ್‌ ಹೊರೆ ಸರಿದೂಗಿಸುವ ಸಲುವಾಗಿ. 

ಹಾದು ಹೋಗುವ ಪ್ರದೇಶ: ಉದ್ದೂರು, ಕುಪ್ಪಳ್ಳಿ, ಸನ್ನೇನಹಳ್ಳಿ ಕೊಪ್ಪಲು, ಅನುಗಂಡ್ಲು, ಮಾದಿಹಳ್ಳಿ ಹಗರೆ, ಶಿವಯೋಗಿಪುರ, 


ರಾಮಚಂದ್ರಪುರ, ಚಿಲ್ಕುರ್‌, ಲಕ್ಷ್ಮೀಪುರ, ಬೇಲೂರು, ಚೆನ್ನಾಪುರ, ಏಕಶೆಟ್ಟಿಹಳ್ಳಿ, ಮುಗಲ್‌ವಾಲ್‌, 
ಬೈರಾಪುರ, ಲಕ್ಷ್ಮೀಪುರ, ಹಿರೇಮಗಳೂರು, ಚಿಕ್ಕಮಗಳೂರು. 
ಅಂದಾಜು ವೆಚ್ಚ ರೂ. 625.00 ಲಕ್ಷಗಳು. 

ಮೇಲಿನ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಭಾರತೀಯ ಟೆಲಿಗ್ರಾಫ್‌ ಅಧಿನಿಯಮ 1985613) ರಲ್ಲಿ ಉಪಲಭ್ಯವಾಗಿರುವ ಎಲ್ಲಾ 
ಅಧಿಕಾರವನ್ನು ಕವಿಪ್ರನಿನಿ ಹೊಂದಿರುವುದು, ಮತ್ತು ಅಧಿಕಾರವನ್ನು ಕವಿಪ್ರನಿನಿ ಚಲಾಯಿಸುವುದು. ಈ ಯೋಜನೆಯ ಬಗೆಗೆ ಏನಾದರೂ 
ಆಕ್ಷೇಪಣೆಗಳು ಇದ್ದಲ್ಲಿ ಅದನ್ನು ಈ ಪ್ರಕಟಣೆಯ ದಿನಾಂಕದಿಂದ ಎರಡು ತಿಂಗಳೊಳಗಾಗಿ ಕಾರ್ಯಪಾಲಕ ಇಂಜಿನಿಯರ್‌ (ವಿ), ಬೃಹತ್‌ ಕಾಮಗಾರಿ 
ವಿಭಾಗ, ಕವಿಪ್ರನಿನಿ, ಹಾಸನ ಇವರಿಗೆ ಸಲ್ಲಿಸಬೇಕಾಗಿ ವಿನಂತಿ. 

ಪಿ.ಡಿ. 95 ಕಾರ್ಯನಿರ್ವಾಹಕ ಇಂಜಿನಿಯರ್‌ (ವಿ), ಬೃಕಾವಿ/ಕವಿಪ್ರನಿನಿ/ಹಾಸನ. 
ಸಹಕಾರ ಇಲಾಖೆ 
ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು ಇವರ ಕಾರ್ಯಾಲಯ 

ಅಧಿಭಾರ ಅರ್ಜಿ ಸಂಖ್ಯೆ: 5:2004-2005 

















ಅರ್ಜಿದಾರರು : ಪ್ರತಿವಾದಿಗಳು: 

ವ್ಯವಸ್ಥಾಪಕರು, ಜಿ.ಎ. ಸಿದ್ದರಾಮಯ್ಯ, 

ಪ್ರಾಥಮಿಕ ಕೃಷಿ ಸಹಕಾರ ಬ್ಯಾಂಕ್‌ ನಿ., ಮಾಜಿ ಮಾರಾಟ ಗುಮಾಸ್ತ, ಪ್ರಾಥಮಿಕ ಕೃಷಿ ಸಹಕಾರ ಬ್ಯಾಂಕ್‌, ನಿ, 
ಯಳನಡು, ಚಿಕ್ಕನಾಯಕನಹಳ್ಳಿ ತಾಲ್ಲೂಕು. ಯಳನಡು, ಚಿಕ್ಕನಾಯಕನಹಳ್ಳಿ ತಾಲ್ಲೂಕು. 


ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 103ರ ಮೇರೆಗೆ ಹೊರಡಿಸಿದ ತೀರ್ಪು ಮುನ್ನ ಜಪ್ತಿ ಆಜ್ಞೆ 
ಪ್ರಸ್ತಾವನೆ: 

ಪ್ರಾಥಮಿಕ ಕೃಷಿ ಸಹಕಾರ ಬ್ಯಾಂಕ್‌ (ನಿ), ಯಳನಡು, ಚಿಕ್ಕನಾಯಕನಹಳ್ಳಿ ತಾಲ್ಲೂಕು ಇದರ ಮಾಜಿ ಮಾರಾಟ ಗುಮಾಸ್ತರಾದ ಜಿ.ಎ. 
ಸಿದ್ಧರಾಮಯ್ಯ ಇವರು ಬ್ಯಾಂಕ್‌ನಲ್ಲಿ ಮಾರಾಟ ಗುಮಾಸ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ಅವಧಿಯಲ್ಲಿ ಬ್ಯಾಂಕ್‌ನ ದಾಸ್ತಾನು ಮೌಲ್ಯ 
ರೂ.224692-27 ಗಳನ್ನು ದುರುಪಯೋಗಿಪಡಿಸಿಕೊಂಡಿರುವುದು ಬ್ಯಾಂಕ್‌ನ 2001-2002 ಮತ್ತು 2002-2003ನೇ ಸಾಲಿನ ಲೆಕ್ಕ ಪರಿಶೋಧನಾ 
ವರದಿಯಲ್ಲಿ ಬೆಳಕಿಗೆ ಬಂದಿದ್ದು ದುರುಪಯೋಗ ಪಡಿಸಿಕೊಂಡಿರುವ ಹಣವನ್ನು ಬ್ಯಾಂಕ್‌ಗೆ ಮರು ಪಾವತಿಸದೆ ಇದ್ದರಿಂದ ಅರ್ಜಿದಾರರು 
ದುರುಪಯೋಗವಾಗಿರುವ ಹಣದ ವಸೂಲಾತಿಗಾಗಿ ಸಹಕಾರ ಸಂಘಗಳ ಕಾಯಿದೆ ಕಲಂ 69ರ ಅಡಿಯಲ್ಲಿ ಅಧಿಭಾರ ಅರ್ಜಿ ದಾಖಲು ಮಾಡಿ 
ವಸೂಲಾತಿ ಆದೇಶ ಕೋರಿದ್ದರ ಮೇರೆಗೆ ಪ್ರಕರಣವನ್ನು ಕಡತದ ಮೇಲೆ ತೆಗೆದುಕೊಂಡು ಪ್ರಕರಣದ ವಿಚಾರಣೆ ನಡೆಯುತ್ತಿರುತ್ತದೆ. 

ಅರ್ಜಿದಾರರು ದುರುಪಯೋಗದ ಮೊತ್ತಕ್ಕೆ ತಕ್ಕ ಮೌಲ್ಯದ ಎದುರು ಅರ್ಜಿದಾರರ ಅವಿಭಕ್ತ ಕುಟುಂಬದ ಸ್ಟಿರಾಸ್ತಿಯನ್ನು ತೀರ್ಪು ಮುನ್ನ 
ನ್ಯಾಯಾಲಯದ ವ್ಯಾಪ್ತಿಗೆ ಒಳಪಡಿಸುವಂತೆ ಮನವಿ ಮಾಡಿದ್ದರ ಮೇರೆಗೆ ಬ್ಯಾಂಕ್‌ನ ಹಿತದೃಷ್ಟಿಯಿಂದ ಭದ್ರತೆಗಾಗಿ ಎದುರು ಅರ್ಜಿದಾರರ 
ಅಧಿಸೂಚನೆಯಲ್ಲಿ ಸೂಚಿಸಿರುವ ಅವಿಭಕ್ತ ಕುಟುಂಬದ ಸ್ಥಿರಾಸ್ತಿಯನ್ನು ಪರಭಾರೆ ಮಾಡುವ ಅಥವಾ ಮಾರಾಟ ಮಾಡುವ, ದಾನ ಮಾಡುವ ಅಥವಾ 
ಇನ್ನಾವುದೇ ರೀತಿ ವರ್ಗಾಯಿಸುವುದನ್ನು ತಡೆಗಟ್ಟಲು ಈ ಕೆಳಕಂಡ ಷರತ್ತಿನೊಂದಿಗೆ ತೀರ್ಪು ಮುನ್ನ ಜಪ್ತಿ ಆದೇಶ ಹೊಡಡಿಸಿದೆ. 

ಆದೇಶ ನಂ.ಸನಿ-34:ಡಿಡಿಎನ್‌:ಕಲಂ 103:34:2005-06, ದಿನಾಂಕ: 

ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು ಆದ ನಾನು 
ಸಹಕಾರ ಸಂಘಗಳ ಕಾಯಿದೆ ಕಲಂ 103 ರನ್ವಯ ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎಂ:2001, ದಿನಾಂಕ: 
21.11.2001ರ ಪ್ರಕಾರ ದತ್ತವಾಗಿರುವ ಅಧಿಕಾರವನ್ನು ತೀರ್ಪು ಮುನ್ನ ಷರತ್ತಿನೊಂದಿಗೆ ಜಪ್ತಿಗೊಳಿಸಲಾಗಿದೆ ಎಂದು ಆದೇಶಿಸಿದೆ. ಅಲ್ಲದೆ ಎದುರು 
ಅರ್ಜಿದಾರರು ಮತ್ತು ಅವಿಭಕ್ತ ಕುಟುಂಬದ ಸದಸ್ಕರು ತೀರ್ಪು ಮುನ್ನ ಷರತ್ತು ಪೂರ್ವ ಜಪ್ತಿ ಆಜ್ಞೆಯಿಂದ ವಿಮುಕ್ತರಾಗಲು ಇಚ್ಚಿಸಿದಲ್ಲಿ ಹಾಗೂ ಈ 
ಆದೇಶದಲ್ಲಿನ ಅಂಶಗಳ ಬಗ್ಗೆ ಆಕ್ಷೇಪಣೆಗಳು ಇದ್ದಲ್ಲಿ ಜಪ್ರಿಗೊಳಿಸಲ್ಪಟ್ಟ ಸ್ಟಿರಾಸ್ತಿಯ ಮೌಲ್ಯಕ್ಕೆ ತಕ್ಕಷ್ಟು ಮತ್ತು ನ್ಯಾಯಾಲಯವು ಸರಿ ಎಂದು ಭಾವಿಸುವ 
ನಗದು ಭದ್ರತೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು ಇವರ ಹೆಸರಿನಲ್ಲಿ ತುಮಕೂರು ಜಿಲ್ಲಾ 
ಸಹಕಾರ ಕೇಂದ್ರ ಬ್ಯಾಂಕ್‌ (ನಿ), ತಿಪಟೂರು ಶಾಖೆಯಲ್ಲಿ ಅಮಾನತ್ತು ತೊಡಗಿಸಿ ಈ ಬಗ್ಗೆ ರಸೀತಿ ಅಥವಾ ಚಲನ್‌ ಪ್ರತಿಯನ್ನು ಹಾಗೂ ಆಕ್ಷೇಪಣೆಗಳು 
ಏನಾದರೂ ಇದ್ದಲ್ಲಿ ಈ ಆದೇಶದ ದಿನಾಂಕದಿಂದ (30) ಮೂವತ್ತು ದಿವಸದೊಳಗಾಗಿ ಈ ಕೆಳಗೆ ಸಹಿದಾರರಿಗೆ ಹಾಜರುಪಡಿಸುವುದರ ಮೂಲಕ ಜಪ್ತಿ 


೧೪೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ಭಾಗ - ೩ 





ಆಜ್ಞೆಯಿಂದ ಹೊರಗುಳಿಯಬಹುದೆಂದು ಸಂಬಂಧಿಸಿದವರಿಗೆ ತಿಳುವಳಿಕೆ ನೀಡಲಾಗಿದೆ. ಭದ್ರತೆಯನ್ನು ಒದಗಿಸುವ ಷರತ್ತನ್ನು ಪೂರೈಸಲು ವಿಫಲರಾದರೆ 
ಈ ಜಪ್ತಿ ಆಜ್ಞೆಯನ್ನು ಖಾಯಂಗೊಳಿಸಲಾಗುವುದೆಂದು ತಿಳಿಯುವುದು ಮತ್ತು ಈ ಕೆಳಕಂಡ ಸ್ಲಿರಾಸ್ತಿಯನ್ನು ಪಡೆಯುವ ಅಥವಾ ಖರೀದಿಸುವ ದಾನ 
ಪಡೆಯುವ ಅಥವಾ ಇನ್ನಾವುದೇ ರೀತಿ ಹೊಂದುವ ವ್ಯಕ್ತಿ ಅಥವಾ ಸಂಸ್ಥೆಗಳು ಸಹ ಈ ಷರತ್ತು ಸಹಿತ ಜಪ್ತಿ ಆಜ್ಞೆಗೆ ಒಳಪಡುವುದೆಂದು ಆದೇಶಿಸಿದೆ. 
ಒಂದು ವೇಳೆ ಈ ಜಪ್ತಿ ಆಜ್ಞೆಯನ್ನು ಉಲ್ಲಂಘಿಸಿ ಸ್ಟಿರಾಸ್ತಿಯನ್ನು ಪಡೆಯುವ ಖರೀದಿಸುವ ದಾನ ಪಡೆಯುವ ಮತ್ತು ಇನ್ನಾವುದೇ ರೀತಿ ವ್ಯಕ್ತಿ ಅಥವಾ 
ಸಂಸ್ಥೆಗಳು ಹೊಂದಿದರೆ ಸಿಂಧುವಾಗುವುದಿಲ್ಲವೆಂದು ಸಾರ್ವಜನಿಕರಲ್ಲಿ ತಿಳಿಪಡಿಸಿದೆ. 

ಜಪ್ತಿ ಆಜ್ಞೆಗೆ ಒಳಗಾದ ಸ್ಥಿರಾಸ್ತಿ ವಿವರ 






































ಕ್ರ. ಹಕ್ಕುದಾರರ ಹೆಸರು ಸ್ಥಿರಾಸ್ತಿ ಇರುವ | ಹೋಬಳಿ : ತಾಲ್ಲೂಕು ಖಾತೆ ನಂ. ವಿಸ್ತೀರ್ಣ ತರಹೆ 

ಸಂ. ಗ್ರಾಮ 

1) | ಶ್ರೀ ಜಿ.ಎ. ಸಿದ್ದರಾಮಯ್ಯ ಯಳನಡು ಜಿ.ನಾ ಹಳ್ಳಿ ತಾಲ್ಲೂಕು ಅಸೆಸ್‌ಮೆಂಟ್‌ 15X23 ಮನೆ 
ಬಿನ್‌ ಅಜ್ಜಪ್ಪ ಹಾಳಿಯಾರು ಹೋಬಳಿ ನಂ.481:719 

2) | ಶ್ರೀ ಸಿದ್ಧರಾಮಯ್ಯ ಬಿನ್‌ ಬೋರಯ್ಯ ಭಟ್ಟರಹಳ್ಳಿ -”- ಸರ್ವೆ ನಂ.14:2 1.01 ಖುಷ್ತಿ 

3) | ಶ್ರೀ ಸಿದ್ರಾಮಯ್ಯ ಬಿನ್‌ ಜಡಿಯಪ್ಪನ ಎಸಿ ಎಲಿ 14:2 1.01 ಖುಷ್ಕಿ 
ಸಿದ್ದರಾಮಯ್ಯ 

4) | ಶ್ರೀ ಸಿದ್ದರಾಮಯ್ಯ ಬಿನ್‌ ಬೀರಯ್ಯ -”- -”- 11:5 2.25 ಖುಷ್ಕಿ 

5) | ಶ್ರೀ ಸಿದ್ದರಾಮಯ್ಯ ಬಿನ್‌ ಸಿಡಿಯಪ್ಪನ ಶನ್‌ ಶ್ವಾ 11:5 0.11 ಖುಷ್ಕಿ 
ಸಿದ್ದರಾಮಯ್ಯ 











ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ: 23.9.2005 ರಂದು ನೀಡಿದೆ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಪಿ.ಆರ್‌. 1647 ತಿಪಟೂರು ಉಪವಿಭಾಗ, ತಿಪಟೂರು. 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ವಿಭಾಗ, ಬೆಂಗಳೂರು ರವರ ನ್ಯಾಯಾಲಯದಲ್ಲಿ 
ದಾವಾ ಸಂಖ್ಯೆ: ಜೆಆರ್‌ಬಿ 2014:2005-06 








ಅರ್ಜಿದಾರರು : ವಿರುದ್ಧ ಪ್ರತಿವಾದಿಗಳು: 

1. ಶ್ರೀ ಮುನಿಯಪ್ಪ ಬಿನ್‌ ಲೇಟ್‌ 1) ಶ್ರೀ ಕೆ. ಗುರುರಾಜ್‌ ಬಿನ್‌ ಲೇಟ್‌ ಕೃಷ್ಣಮೂರ್ತಿ ಸಿ., 
ನಲ್ಲಪ್ಪ ವಯಸ್ಸು 78 ವರ್ಷ ಮನೋನ್ಮಯ ಸೊಸೈಟಿಯ ಮಾಜಿ ಅದ್ಯಕ್ಷ. 

2. ಶ್ರೀ ನಾಗರಾಜ್‌ ಬಿನ್‌ ಮುನಿಯಪ್ಪ 2) ಶ್ರೀ ನರಸಿಂಹಮೂರ್ತಿ ಬಿನ್‌ ರಾಮಾಚಾರ್‌, 
ವಯಸ್ಸು 37 ವರ್ಷ ಮನೋನ್ಯಯ ಸೊಸೈಟಿಯ ಮಾಜಿ ನಿರ್ದೇಶಕರು. 
ವಾದಿ 1 ಮತ್ತು 2 ಇಬ್ಬರ ವಾಸ: 3) ಶ್ರೀಮತಿ ಪದಾವತಿ ಬಿನ್‌ ಶ್ರೀನಿವಾಸ ಮೂರ್ತಿ, 
ನಂ.5:1, 4ನೇ ಮುಖ್ಯರಸ್ತೆ, ಮನೋನ್ಯಯ ಸೊಸೈಟಿಯ ಮಾಜಿ ನಿರ್ದೇಶಕರು. 
ಲಕ್ಷ ಯ್ಯ ಬ್ಲಾಕ್‌, ಗಂಗಾನಗರ, 4) ಶ್ರೀಮತಿ ಮಾಲತಿಬಾಯಿ ಕೋಂ ಲೇಟ್‌ ಕೃಷ್ಣೋಜಿ ರಾವ್‌ 
ಬೆಂಗಳೂರು-560 032 ಮನೋನ್ಯಯ ಸೊಸೈಟಿಯ ಮಾಜಿ ನಿರ್ದೇಶಕರು. 


ಪ್ರತಿವಾದಿ 1 ರಿಂದ 4 ರವರ ವಾಸ: 
ನಂ.40, 12ನೇ ಮೈನ್‌, 12ನೇ ಕ್ರಾಸ್‌, ಕಾಳಿದಾಸ ಲೇಔಟ್‌, ಶ್ರೀನಗರ, ಬೆಂಗಳೂರು-50. 





5) ಶ್ರೀ ವಾಸುದೇವ ಭಟ್‌ ಬಿನ್‌ ಶ್ರೀನಿವಾಸ ಭಟ್‌, 
ಮನೋನ್ಮಯ ಸೊಸೈಟಿಯ ಮಾಜಿ ನಿರ್ದೇಶಕರು. 
6) ಶ್ರೀ ವಿಷ್ಣುಮೂರ್ತಿ ಬಿನ್‌ ಶ್ರೀನಿವಾಸ ಭಟ್‌, 
ಮನೋನ್ಯಯ ಸೊಸೈಟಿಯ ಮಾಜಿ ಅಧ್ಯಕ್ಷರು. 
7) ಶ್ರೀಮತಿ ಅನುಪಮ ಕೋಂ ವಿಷ್ಣುಮೂರ್ತಿ ಭಟ್‌, 
ಮನೋನ್ಮಯ ಸೊಸೈಟಿಯ ಮಾಜಿ ಅಧ್ಯಕ್ಷರು. 
ಪ್ರತಿವಾದಿ 5 ರಿಂದ 7 ರವರ ವಾಸ: 
ನಂ.44, ಎಲ್‌.ಐ.ಜಿ. 8ನೇ ಕ್ರಾಸ್‌, ಕೆಂಗೇರಿ ಉಪನಗರ, ಬೆಂಗಳೂರು-60. 





8) ಶ್ರೀಮತಿ ಸಂದ್ಯಾಕೆ. ರಾವ್‌ ಕೋಂ ಕೆ. ಗುರುರಾಜ್‌ 
ಮನೋನ್ಯಯ ಸೊಸೈಟಿಯ ಮಾಜಿ ನಿರ್ದೇಶಕರು. 
9) ಶ್ರೀ ಕೆ. ತಿರುಮಲೇಶ್‌ ಬಿನ್‌ ಕೃಷ್ಣೋಜಿ ರಾವ್‌, 
ಮನೋನ್ಯಯ ಸೊಸೈಟಿಯ ಮಾಜಿ ನಿರ್ದೇಶಕರು. 
ಪ್ರತಿವಾದಿ 8 ರಿಂದ 9 ರವರ ವಾಸ: 
ನಂ.40, 12ನೇ ಮೈನ್‌, 12ನೇ ಕ್ರಾಸ್‌, ರಾಘವೇಂದ್ರ ದೇವಸ್ಥಾನದ ಹಿಂದೆ, ಕಾಳಿದಾಸ 
ಲೇಔಟ್‌, ಶ್ರೀನಗರ, ಬೆಂಗಳೂರು-50. 





10 ಶ್ರೀ ಕೆ.ಎಸ್‌. ಸುಬ್ರಮಣ್ಯ ಬಿನ್‌ ಸತ್ಯನಾರಾಯಣ 

ಮಾಜಿ ಕಾರ್ಯದರ್ಶಿ, ಮನೋನ್ಯಯ ಸೊಸೈಟಿಯ 
ವಾಸ ನಂ: 1048, 19ನೇ "ಎ' ರಸ್ತೆ ಹೆಚ್‌.ಬಿ.ಆರ್‌. ಲೇಔಟ್‌, ನಾಗವಾರ, 
ಬೆಂಗಳೂರು-45. 

















ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ೧೪೫೯ 





1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 103ರ ಪ್ರಕಾರ ಸ್ಥಿರ ಆಸ್ತಿಯನ್ನು ಅಟ್ಯಾಚ್‌ ಬಗ್ಗೆ ನೋಟೀಸ್‌: 

ವಾದಿಯು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 70ರ ಅನ್ವಯ ಈ ನ್ಯಾಯಾಲಯದಲ್ಲಿ ಹೂಡಿರುವ ದಾವಾ ಅರ್ಜಿಯಲ್ಲಿ 
ಪ್ರತಿವಾದಿಗಳಿಂದ ಒಟ್ಟು ರೂ.9,00,000-00 ಗಳನ್ನು ದಿನಾಂಕ: 7.1.2004 ರಿಂದ ಸಾಲಿಯಾನ ಶೇಕಡಾ 15 ರಂತೆ ಬಡ್ಡಿಯೊಂದಿಗೆ ವಸೂಲಿ 
ಮಾಡಲು ಆದೇಶ ನೀಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. ವಾದಿಯು ದಾವಾ ಅರ್ಜಿಯನ್ನು ಮೇಲ್ಕಂಡ ಸಂಖ್ಯೆಯಲ್ಲಿ 
ನೋಂದಾಯಿಸಿಕೊಂಡು ಈ ನ್ಯಾಯಾಲಯದ ಕಡತದ ಮೇಲೆ ತೆಗೆದುಕೊಳ್ಳಲಾಗಿದೆ. 

ವಾದಿಯು ಅವರ ದಾವಾ ಅರ್ಜಿಯ ಜೊತೆ 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 103 ಅನ್ವಯ ಸಲ್ಲಿಸಿರುವ ಅರ್ಜಿಯಲ್ಲಿ 
ಪ್ರತಿವಾದಿಗಳು 1, 8 ಮತ್ತು 9 ಇವರುಗಳ ಹೆಸರಿನಲ್ಲಿರುವ ಈ ಕೆಳಗಿನ ಶೆಡ್ಕ್ಯೂಲಿನಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಯನ್ನು ಮೇಲ್ಕಂಡ ದಾವಾ ಅರ್ಜಿಯಲ್ಲಿ 
ನೀಡಲಿರುವ ತೀರ್ಪಿಗೆ ಪೂರ್ವ ಜಪ್ತಿ ಮಾಡಿ ಆದೇಶ ಮಾಡುವಂತೆ ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. ಪ್ರತಿವಾದಿ 8 ಮತ್ತು 9 ಅವರ ಹೆಸರಿನಲ್ಲಿ 
ಈಗಾಗಲೇ ಅರ್ಜಿಯಲ್ಲಿ ತೋರಿಸಿರುವಂತೆ ಆಸ್ತಿಗಳು ಇರುವುದು ಕಂಡು ಬಂದಿರುತ್ತದೆ. ಸದರಿ “ಎ' ಮತ್ತು “ಬಿ” ಷೆಡ್ಕೂಲ್‌ ಆಸ್ತಿಗಳನ್ನು ಸಂಘದ 
ಹಣದಿಂದ ಹೊಂದಿರುವುದಾಗಿ ತಿಳಿದು ಬಂದಿರುತ್ತದೆ. "ಸಿ' ಷೆಡ್ಯೂಲಿನಲ್ಲಿ ತೋರಿಸಿರುವ ಸ್ಥಿರಾಸ್ತಿಯಾದ ಕಟ್ಟಡವು ಕಾಳಿದಾಸ ಲೇಔಟ್‌ನಲ್ಲಿದ್ದು, ಈ 
ಸ್ಟಿರಾಸ್ತಿಯನ್ನು ಕೊಳ್ಳಲು ಮನೋನ್ಮಯ ಸೊಸೈಟಿಯ ಹಣವನ್ನು ಉಪಯೋಗಿಸಿರುವುದು ಅರ್ಜಿದಾರರ ಪ್ರಮಾಣಪತ್ರದಿಂದ ಕಂಡು ಬಂದಿರುತ್ತದೆ. 
ಇದಲ್ಲದೆ, ಈ ಸದರಿ ಆಸ್ತಿಯ ಮಾಲೀಕರಾದ ರಾಘವೇಂದ್ರ ರಾವ್‌, ಇದೇ ಆಸ್ತಿಯ ಮೇಲೆ ಆಧಾರವಾಗಿಟ್ಟು ಸೊಸೈಟಿಯಿಂದ ಸಾಲ 
ಪಡೆದುಕೊಂಡಿರುವುದು ಈ ಪ್ರಮಾಣಪತ್ರದಿಂದ ತಿಳಿದು ಬಂದಿರುತ್ತದೆ. ಆದ್ದರಿಂದ ಈ "ಸಿ' ಷೆಡ್ಕೂಲು ಆಸ್ತಿ ಕೂಡಾ ಮೊದಲನೇ ಪ್ರತಿವಾದಿ 
ಹೆಸರಿನಲ್ಲಿ ಮಾರಾಟದ ಒಪ್ಪಂದದ ಕರಾರು ಆಗಿರುವುದಾಗಿ ತಿಳಿದು ಬಂದಿರುತ್ತದೆ. ಪ್ರತಿವಾದಿಗಳಾದ 1, 8 ಮತ್ತು 9 ರವರುಗಳ ಹೆಸರಿನಲ್ಲಿರುವ 
ಕೆಳಕಂಡ "ಎ', “ಬಿ' ಮತ್ತು "ಸಿ' ಸೊತ್ತುಗಳನ್ನು ಪರಾಭಾರೆ ಮಾಡಲು ಉದ್ದೇಶಿಸಿದ್ದು, ಇದನ್ನು ತಡೆಯದೇ ಇದ್ದಲ್ಲಿ ವಾದಿಯು ಪ್ರತಿವಾದಿಗಳ ವಿರುದ್ಧ 
ಹೂಡಿರುವ ದಾವಾ ಅರ್ಜಿಯಲ್ಲಿ ಈ ನ್ಯಾಯಾಲಯವು ಡಿಕ್ರಿ ನೀಡಿದ್ದರೂ, ಸದರಿ ಅವಾರ್ಡ್‌ ಡಿಕ್ರಿ ಅನ್ವಯ ಪ್ರತಿವಾದಿಗಳಿಂದ ವಾದಿಗೆ ಬರಬೇಕಾದ 
ಮೊಬಲಗನ್ನು ವಸೂಲಿ ಮಾಡಲು ಯಾವುದೇ ರಹವಿಲ್ಲದೇ ಇರುವ ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಇದೆ ಎಂದು ವಾದಿಯವರು 
ನ್ಯಾಯಾಲಯದ ಗಮನಕ್ಕೆ ತಂದಿರುತ್ತದೆ. 

ಕಲಂ 103ರ ರೀತ್ಯ ಸಲ್ಲಿಸಿರುವ ಅರ್ಜಿಗಳನ್ನು ಮತ್ತು ದಾಖಲಾತಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಲಾಗಿ ವಾದಿಯು ಕಲಂ 103ರ 
ಅರ್ಜಿಯಲ್ಲಿ ತಿಳಿಸಿರುವ ವಿಷಯಗಳು ಮೇಲ್ನೋಟಕ್ಕೆ ನಿಜವೆಂದು ಕಂಡು ಬರುತ್ತದೆ. ಅಲ್ಲದೆ ಪ್ರತಿವಾದಿಗಳ ಈ ಕೆಳಗೆ ಷೆಡ್ಕೂಲಿನಲ್ಲಿ ಕಾಣಿಸಿರುವ "ಎ' 
“ಬಿ' "ಸಿ' ಸ್ವತ್ತುಗಳನ್ನು ಮಾರಾಟ ಮಾಡದಂತೆ ತಡೆಯದಿದ್ದಲ್ಲಿ ವಾದಿ ಈ ದಾವಾ ಅರ್ಜಿಯಲ್ಲಿ ನೀಡಲಿರುವ ಅವಾರ್ಡ್‌ : ಡಿಕ್ರಿಯನ್ನು ಜಾರಿಗೊಳಿಸಲು 
ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂಬ ಅಂಶವು ಈ ನ್ಯಾಯಾಲಯಕ್ಕೆ ಸಂಪೂರ್ಣವಾಗಿ ಮನವರಿಕೆಯಾಗಿರುತ್ತದೆ. 

ಈ ಮೇಲಿನ ಪರಿಸ್ಥಿತಿಯಲ್ಲಿ ಈ ಕೆಳಗಿನ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ 

ಮೇಲೆ ತಿಳಿಸಿರುವ ಹಿನ್ನೆಲೆಯಲ್ಲಿ ಹಾಗೂ 1959ರ ಕರ್ನಾಟಕ ಸಹಕಾರ ಕಾಯ್ದೆ ಕಲಂ 103ರ ಹಾಗೂ ಸರ್ಕಾರದ ಅಧಿಸೂಚನೆಯ ಕ್ರಮ 
ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎಂ:2001, ದಿನಾಂಕ: 21.11.2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ - ಸಹಕಾರ ಸಂಘಗಳ 
ಸಂಯುಕ್ತ ನಿಬಂಧಕರು, ಬೆಂಗಳೂರು ವಿಭಾಗ, ಬೆಂಗಳೂರು ಆದ ನಾನು ಪ್ರತಿವಾದಿಗಳಾದ 1, 8 ಮತ್ತು 9 ರವರುಗಳ ಹೆಸರಿನಲ್ಲಿರುವ ಈ ಕೆಳಗಿನ 
ಷೆಡ್ಕೂಲ್‌ಗಳಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಗಳನ್ನು ಷರತ್ತಿಗೊಳಪಟ್ಟು ತೀರ್ಪಿಗೆ ಪೂರ್ವ ಜಪ್ತಿ ಮಾಡಿ ಈ ಮೂಲಕ ಆದೇಶ ನೀಡಿರುತ್ತೇನೆ. 

ಪ್ರತಿವಾದಿಗಳು ಒಂದು ವೇಳೆ ಈ ತೀರ್ಪಿಗೆ ಪೂರ್ವ ಜಪ್ತಿ ಆದೇಶವನ್ನು ಈ ನ್ಯಾಯಾಲಯವು ಹಿಂದಕ್ಕೆ ಪಡೆಯಲು ಇಚ್ಛಿಸಿದಲ್ಲಿ 
ರೂ.9,00,000-00 ಗಳನ್ನು ಬಡ್ಡಿ ಸಹಿತ ಈ ನ್ಯಾಯಾಲಯದಲ್ಲಿ ಅಮಾನತ್ತು ಖಾತೆಗೆ ಜಮಾ ಮಾಡಿ ದಿನಾಂಕ: 25.11.2005 ರಂದು ಮ: 3 
ಗಂಟೆಯೊಳಗಾಗಿ ಅಧಿಕೃತ ಚಲನ್‌ : ರಶೀದಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಪ್ರತಿವಾದಿಗಳಿಗೆ ಈ ಮೂಲಕ ನಿರ್ದೇಶಿಸಲಾಗಿದೆ. 

ಒಂದು ವೇಳೆ ಪ್ರತಿವಾದಿಗಳು ಮೇಲೆ ತಿಳಿಸಿದ ನಿಗದಿತ ದಿನಾಂಕದೊಳಗೆ ನಗದು ಭದ್ರತೆಯನ್ನು ನೀಡಲು ವಿಫಲರಾದಲ್ಲಿ ಷರತ್ತಿಗೊಳಪಟ್ಟು 
ನೀಡಲಾಗಿರುವ ಈ ಅಟ್ಯಾಚ್‌ಮೆಂಟ್‌ ಆದೇಶವನ್ನು ಸ್ಥಿರೀಕರಿಸಲಾಗುವುದು. ಈ ಕೆಳಗೆ ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಗಳನ್ನು ಖರೀದಿಸುವಲ್ಲಿ 
ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ಈ ಮೂಲಕ ನೋಟೀಸು ನೀಡಲಾಗಿದ್ದು, ಇವರುಗಳು ಈ ಬಗ್ಗೆ ತೆಗೆದುಕೊಳ್ಳಬಹುದಾದ ಕ್ರಮಕ್ಕೆ ಈ ಅಟ್ಯಾಚ್‌ಮೆಂಟು 
ಆದೇಶವೂ ಒಳಪಡುತ್ತದೆ ಎಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 

8ನೇ ಪ್ರತಿವಾದಿಗೆ ಸೇರಿದ ಷೆಡ್ಕೂಲ್‌ ಸ್ಪತ್ತಿನ ವಿವರ:- “ಎ” ಷೆಡ್ಕೂಲು 

1) ತುಮಕೂರು ಜಿಲ್ಲೆ ಕುಣಿಗಲ್‌ ತಾಲ್ಲೂಕು, ಕೊತ್ತಗೆರೆ ಹೋಬಳಿ, ರಾಯಗೋನಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂ.52ನೇ ಎಪೆ 
ಕೋಡು (ಪಿ.ಪ.12) ಖುಷ್ಕಿ ಒಂದು ಎಕರೆ ಮತ್ತು ಇದೇ ಸರ್ವೆ ನಂ.52ನೇ ಹೆಚ್‌ ಕೋಡು (ಪಿ.ಪಿ. 14) ಖುಷ್ಕಿ 4 ಎಕರೆ ಎರಡು ತಾಕು ಜಮೀನು 
ಒಟ್ಟು 5 ಎಕರೆ ಖುಷ್ಕಿ ಜಮೀನಿಗೆ ಚೆಕ್ಕುಬಂದಿ: 


ಪೂರ್ವಕ್ಕೆ : ಶ್ರೀಮತಿ ಸಂಧ್ಯಾರವರ ಸದರಿ ಸರ್ವೆ ನಂಬರಿನ ಜಮೀನು 

ಪಶ್ಚಿಮಕ್ಕೆ : ಸದರಿ ಸರ್ವೆ ನಂಬರಿನಲ್ಲಿರುವ ಖರೀದಿದಾರರಾದ ತಿರುಮಲ್ಲೇಶರವರ ಜಮೀನು 
ಉತ್ತರಕ್ಕೆ : ಸರ್ಕಾರಿ ತೊರೆ ಹಳ್ಳ ಮತ್ತು 

ದಕ್ಷಿಣಕ್ಕೆ ರಂಗಸ್ವಾಮಿ ಗುಡ್ಡ 


2) ತುಮಕೂರು ಜಿಲ್ಲೆ ಕುಣಿಗಲ್‌ ತಾಲ್ಲೂಕು, ಕೊತ್ತಗೆರೆ ಹೋಬಳಿ, ರಾಯಗೋನಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂ.52ನೇ ಕೋಡು 
(ಪಿ.ಪಿ.8) ಖುಷ್ಕಿ ಒಂದು ಎಕರೆ ಜಮೀನಿಗೆ ಚಕ್ಕುಬಂದಿ: 


ಪೂರ್ವಕ್ಕೆ : ಶ್ರೀ ವೆಂಕಟಪ್ಪನವರ ಜಮೀನು 
ಪಶ್ಚಿಮಕ್ಕೆ : ಶ್ರೀ ಮುನಿಸ್ವಾಮಯ್ಯನವರ ಜಮೀನು 
ಉತ್ತರಕ್ಕೆ : ರಸ್ತೆ, ಮತ್ತು 


ದಕ್ಷಿಣಕ್ಕೆ : ಖರೀದಿದಾರರಾದ ಶ್ರೀ ತಿರುಮಲ್ಲೇಶ್‌ ರವರ ಜಮೀನು. 


೧೪೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ಭಾಗ - ೩ 





3) ತುಮಕೂರು ಜಿಲ್ಲೆ, ಕುಣಿಗಲ್‌ ತಾಲ್ಲೂಕು, ಕೊತ್ತಗೆರೆ ಹೋಬಳಿ, ರಾಯಗೋನಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂ.52ನೇ (ಪಿ.ಪಿ.11) 
ಎಂ.ಆರ್‌. 38:2003-04 ರಲ್ಲಿ ಮಾರಾಟಗಾರರ ಹೆಸರಿಗೆ ಖಾತೆಯಾಗಿರತಕ್ಕ ಖಾತೆ ನಂ.2 ಎಂದು ನಂಬರಾಗಿರತಕ್ಕ ಖುಷ್ಕಿ 20 ಗುಂಟೆ ಜಮೀನಿನ ಸ್ಥಿರ 
ಜಮೀನಿಗೆ ಚೆಕ್ಕುಬಂದಿ: 


ಪೂರ್ವಕ್ಕೆ : . ನಿಮ್ಮಸ್ವಂತ ಜಮೀನು 
ಪಶ್ಚಿಮಕ್ಕೆ : . ನಿಮ್ಮಸ್ವಂತ ಜಮೀನು 
ಉತ್ತರಕ್ಕೆ : ದಾಸರ ರಾಮಯ್ಯನ ಜಮೀನು 
ದಕ್ಷಿಣಕ್ಕೆ : ಸ್ವಂತ ಜಮೀನು 


4) ತುಮಕೂರು ಜಿಲ್ಲೆ ಕುಣಿಗಲ್‌ ತಾಲ್ಲೂಕು, ಕೊತ್ತಗೆರೆ ಹೋಬಳಿ ರಾಯಗೋನಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂ.52ನೇ 7ನೇ ಕೋಡು 
(ಪಿ.ಪಿ.11) ಖುಷ್ಕಿ ಸುಮಾರು 20 ಗುಂಟೆ ಜಮೀನಿನ ಸ್ಥಿರ ಜಮೀನಿಗೆ ಚೆಕ್ಕುಬಂದಿ: 


ಪೂರ್ವಕ್ಕೆ : ನಿಮ್ಮಸ್ವಂತ ಜಮೀನು 
ಪಶ್ಚಿಮಕ್ಕೆ : ನಂಜಯ್ಯನ ಜಮೀನು 
ಉತ್ತರಕೆ. : ದಾಸರ ರಾಮಯ್ಯನ ಜಮೀನು 
ದಕ್ಷಿಣಕ್ಕೆ: ನಿಮ್ಮಸ್ವಂತ ಜಮೀನು. 


5) ತುಮಕೂರು ಜಿಲ್ಲೆ, ಕುಣಿಗಲ್‌ ತಾಲ್ಲೂಕು, ಕೊತ್ತಗೆರೆ ಹೋಬಳಿ ರಾಯಗೋನಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂ.52ನೇ ಜೆ 
(ಪಿ.ಪಿ.13) ರಲ್ಲಿ ಇರತಕ್ಕ 4 ಎಕರೆ ಜಮೀನಿನಲ್ಲಿ ಪಶ್ಚಿಮ ಭಾಗಕ್ಕೆ 2-00 (ಎರಡು ಎಕರೆ) ಖುಷ್ಕಿ ಜಮೀನಿಗೆ ಚೆಕ್ಕುಬಂದಿ: 


ಪೂರ್ವಕ್ಕೆ : ಇದೇ ಸರ್ವೆನಂಬರಿನಲ್ಲಿ ಶ್ರೀಮತಿ ಸಂದ್ಕಾರವರಿಗೆ ಕ್ರಯ ಮಾಡಿರುವ ಆಸ್ತಿ 
ಪಶ್ಚಿಮಕ್ಕೆ:  ಮುನಿಸ್ಟಾಮಯ್ಯನವರ ಜಮೀನು 

ಉತ್ತರಕ್ಕೆ : ಇದೇ ಸರ್ವೆ ನಂಬರಿನಲ್ಲಿ ಕೆ.ಎಸ್‌. ಮಂಜುನಾಥ ಉಳಿಸಿಕೊಂಡಿರುವ ಜಮೀನು 
ದಕ್ಷಿಣಕ್ಕೆ: ರಂಗಸ್ವಾಮಿ ಗುಡ್ಡಕಾವಲ್‌ 


9ನೇ ಪ್ರತಿವಾದಿಗೆ ಸೇರಿದ ಷೆಡ್ಕೂಲ್‌ ಸ್ವತ್ತಿನ ವಿವರ:- “ಬಿ” ಷೆಡ್ಕೂಲು 
1) ತುಮಕೂರು ಜಿಲ್ಲೆ ಕುಣಿಗಲ್‌ ತಾಲ್ಲೂಕು, ಕೊತ್ತಗೆರೆ ಹೋಬಳಿ, ರಾಯಗೋನಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂ.52ನೇ (ಪ.ಪ. 13) 
ರಲ್ಲಿ ಇರತಕ್ಕ 4 ಎಕರೆ ಜಮೀನಿನಲ್ಲಿ ಪಶ್ಚಿಮ ಭಾಗ 2-00 (ಎರಡು ಎಕರೆ) ಖುಷ್ಕಿ ಜಮೀನಿಗೆ ಚೆಕ್ಕುಬಂದಿ: 


ಪೂರ್ವಕ್ಕೆ : ಕೆ.ಎಸ್‌. ಪ್ರಭಾಕರ್‌ ರವರ ಜಮೀನು 

ಪಶ್ಚಿಮಕ್ಕೆ : ಇದೇ ಸರ್ವೆ ನಂಬರಿನಲ್ಲಿ ಶ್ರೀ ತಿರುಮಲ್ಲೇಶ್‌ರವರಿಗೆ ಕ್ರಯಮಾಡಿರುವ ಆಸ್ತಿ 
ಉತ್ತರಕ್ಕೆ : ಇದೇ ಸರ್ವೆ ನಂಬರಿನಲ್ಲಿ ಕೆ.ಎಸ್‌. ಮಂಜುನಾಥ ಉಳಿಸಿಕೊಂಡಿರುವ ಜಮೀನು 
ದಕ್ಷಿಣಕ್ಕೆ : ರಂಗಸ್ವಾಮಿ ಗುಡ್ಡಕಾವಲ್‌. 


2) ತುಮಕೂರು ಜಿಲ್ಲೆ ಕುಣಿಗಲ್‌ ತಾಲ್ಲೂಕು, ಕೊತ್ತಗೆರೆ ಹೋಬಳಿ, ರಾಯಗೋನಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂ.52ನೇ ಇ ಕೋಡು 
ಖುಷ್ಕಿ 3-00 ಎಕರೆ ಮತ್ತು ಇದೇ ಸರ್ವೆ ನಂ.52ನೇ ಎಫ್‌ ಕೋಡು ಖುಷ್ಕಿ 3-00 ಎಕರೆ 2 ತಾಕು ಜಮೀನು ಹಾಲಿ ಪಿ.ಪಿ.11 ಮತ್ತು ಪಿ.ಪಿ.12ನೇ 
ಪೋಡು ನಂಬರುಗಳಾಗಿರತಕ್ಕ ಒಟ್ಟು 6-00 ಎಕರೆ ಖುಷ್ಕಿ ಜಮೀನಿನಲ್ಲಿ 3-00 ಎಕರೆ ತೆಂಗು ಮತ್ತು ಉಳಿಕೆ 6-00 ಎಕರೆ ಖುಷ್ಕಿ ಜಮೀನಿನಲ್ಲಿ ತೆಂಗು 
ಇರುವುದಿಲ್ಲ ಸದರಿ ಜಮೀನಿಗೆ ಚಿಕ್ಕುಬಂದಿ: 

ಪೂರ್ವಕ್ಕೆ : ವೆಂಕಟಯ್ಯ ಮತ್ತು ಬೋರಯ್ಯನವರ ಜಮೀನು 

ಪಶ್ಚಿಮಕ್ಕೆ : ಸದರಿ ಸರ್ವೆನಂಬರಿನ ಮಾಲಿಕರಾದ ವಿಜಯಮನವರಿಂದ ಶ್ರೀ ತಿರುಮಲ್ಲೇಶ್ವರವರಿಗೆ ಕ್ರಯದ ಕರಾರು 

ಮಾಡಿಕೊಂಡಿರುವ ಜಮೀನು 


ಉತ್ತರಕ್ಕೆ ಸರ್ಕಾರಿ ತೊರೆಹಳ್ಳಿ 
ದಕ್ಷಿಣಕ್ಕೆ ರಂಗಸ್ವಾಮಿ ಗುಡ ಕಾವಲ್‌ 
[7 


1ನೇ ಪ್ರತಿವಾದಿಗೆ ಸೇರಿದ ಷೆಡ್ಕೂಲು ಸ್ವತ್ತಿನ ವಿವರ:- "ಸಿ' ಷೆಡ್ಕೂಲು 
1) ಮನೋನುಯಿ ಕ್ರೆಡಿಟ್‌ ಸೊಸೈಟಿಗೆ ಒಪ್ಪಂದದ ಮೂಲಕ ಮಾರಾಟವಾಗಿ ಮೊದಲನೇ ಪ್ರತಿವಾದಿಯ ಹೆಸರಿನಲ್ಲಿ ಒಪ್ಪಂದದ ಕರಾರು 
ಆಗಿರುವ ಮನೆ ಸ್ವತ್ತು ಬೆಂಗಳೂರು ನಗರ, ಬೆಂಗಳೂರು-560 050, ಶ್ರೀನಗರ, ಕಾಳಿದಾಸ ಬಡಾವಣೆಯ 3ನೇ ಅಡ್ಡರಸ್ತೆ, 1ನೇ ಮುಖ್ಯರಸ್ತೆ, ನಂ.68 
ರಲ್ಲಿರುವ ಕಟ್ಟಿದ ಮನೆ ವಿಸ್ತೀರ್ಣ 37 x 28 ಅಡಿಗಳು ಅಳತೆಯಿರುತ್ತದೆ. ಈ ಸ್ವತ್ತು "ಸಿ' ಷೆಡ್ಕೂಲ್‌ಗೆ ಸೇರಿರುತ್ತದೆ. 
ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ ರಂದು ನೀಡಿರುತ್ತೇನೆ. 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, 
ಪಿ.ಆರ್‌. 1646 ಬೆಂಗಳೂರು ವಿಭಾಗ, ಬೆಂಗಳೂರು. 
KARNATAKA ELECTRICITY REGULATORY COMMISSION, BANGALORE 
NOTIFICATION 
NO. A/03/5/1761, DATED: 28" November 2005 
In exercise of the powers conferred by sub-section (3) and (5) of section 8 of the Karnataka 
Electricity Reform Act, 1999 (Karnataka Act 25 of 1999), the Karnataka Electricity Regulatory 
Commission, with the approval of the State Government hereby makes the following amendments to the 
Karnataka Electricity Regulatory Commission (Recruitment and Conditions of Service) Regulations, 2000 
namely:- 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ೧೪೬೧ 





1. Title and Commencement.- (1) These regulations may be called the Karnataka Electricity 
Regulatory Commission (Recruitment and Conditions of Service) (Amendment)Regulations, 2005. 
(2) These Regulations shall come into force on the date of their publication in the Official Gazette. 
Amendment to First schedule. - 
(1) In the First schedule to the Karnataka Electricity Regulatory Commission (Recruitment and 
Conditions of Service) Regulations, 2000, following may please be inserted after Sl. No. 23. 
Sl. No. Designation No. of posts Scale of Pay 
24 Group “D” 04 2500-3850 
In the Second schedule to the Karnataka Electricity Regulatory Commission (Recruitment and 
Conditions of Service) Regulations, 2000, following may please be inserted after Sl. No. 23 
































Sl. Designation of Method of Recruitment Minimum qualification 

No. the Post 

24 | Group “D” By Deputation from other Government (a) Must have passed in 7th 
departments, Standard 


If no suitable person is available for 
deputation, by contract appointment or 
by Direct Recruitment 




















By order of the Commission, 
P.D. 105 (SHAIK AHMED) 
SECRETARY 
MINICOM PRIVATE LIMITED 
14, 4th Cross, JC Industrial Layout, Bikasipura Road, Bangalore-62 
NOTICE OF CREDITORS’ MEETING 
Notice is hereby given, pursuant to section 500 of the Companies Act, 1956, that the meeting of 
the creditors of the above named company will be held at No. 37, 3rd Cross, 8th Main, Vasanthnagar, 
Bangalore-52 on 14th December, 2005, at 5.00 PM for the purposes mentioned in section 500, 502, 503, 
504 and 505 of the said Act. A separate notice, enclosing a list of creditors and the statement of financial 


position has been sent to all the creditors by post under certificate of posting. 
By order of the Commission, 


P.D. 106 Chairman. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಆಕುಕ 636 ಎಂಎಸ್‌ಎಸ್‌ 2005, ದಿನಾಂಕ: 14ನೇ ಅಕ್ಟೋಬರ್‌ 2005 
ಡಾ: ಬೆನಿಟಾ ವಿ. ಡೆವಿಡ್‌, ಅಪರ ನಿರ್ದೇಶಕರು, (ಸಿಎಂಡಿ) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, 
ಬೆಂಗಳೂರು, ಇವರನ್ನು ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, ಬೆಂಗಳೂರು, ಹುದ್ದೆಯ ಪ್ರಭಾರ ರದ್ದು 
ಪಡಿಸಿ, ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿರ್ದೇಶಕರು, ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ, 
ಮಾಗಡಿ ರಸ್ತೆ, ಬೆಂಗಳೂರು ಖಾಲಿ ಹುದ್ದೆಯ ಅಧಿಕ ಪ್ರಭಾರದಲ್ಲಿ ಇರಿಸಿ ಆದೇಶಿಸಿದೆ. 
ಡಾ: ಎಂ.ಜಿ. ಪ್ರಸಾದ್‌, ಅಪರ ನಿರ್ದೇಶಕರು (ಪ್ರಾಥಮಿಕ ಆರೋಗ್ಯ) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, 
ಬೆಂಗಳೂರು, ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ 
ನಿರ್ದೇಶನಾಲಯ, ಬೆಂಗಳೂರು, ಹುದ್ದೆಯ ಅಧಿಕ ಪ್ರಭಾರದಲ್ಲಿರಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1648 ಎಸ್‌.ಕೆ. ತೆಗ್ಗಿನಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
ಜಂಟಿ ಕೃಷಿ ನಿರ್ದೇಶಕರವರ ಕಛೇರಿ, ಹಾಸನ 
ಸಂಖ್ಯೆ: ಜಕ್ಕನಿಹಾ:ಹಕ್ಕು ಕಾಯಿದೆ:2005-06, ದಿನಾಂಕ: 20ನೇ ಸೆಪ್ಟೆಂಬರ್‌ 2005 
ವಿಷಯ : ಭಾರತ ಸರ್ಕಾರದ ಮಾಹಿತಿ ಹಕ್ಕು ಅಧಿನಿಯಮ 2005ರ ಅನ್ವಯ ಕೃಷಿ ಇಲಾಖೆಯಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ, 
ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ ಮೇಲ್ಲವವಿ ಪ್ರಾಧಿಕಾರಿಗಳನ್ನು ನೇಮಿಸುವ ಬಗ್ಗೆ. 
ಉಲ್ಲೇಖ : 1) ಭಾರತ ಸರ್ಕಾರದ ಮಾಹಿತಿ ಹಕ್ಕು ಅಧಿನಿಯಮ 2005. 
2) ಸರ್ಕಾರದ ಪತ್ರ ಸಂಖ್ಯೆ: ಕೃತೋಇ:59:ಕೃತೋಸ:2005, ದಿನಾಂಕ: 8.9.2005. 
3) ಇಲಾಖಾ ಪತ್ರ ಸಂಖ್ಯೆ: ಸಾಮಾನ್ಯ:ಹಕ್ಕು ಕಾಯಿದೆ:73:2005-06, ದಿನಾಂಕ: 17.9.2005. 


೧೪೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ಭಾಗ - ೩ 





ಕಛೇರಿ ಆದೇಶ 
ಉಲ್ಲೇಖ (1ರ ಭಾರತ ಸರ್ಕಾರದ ಮಾಹಿತಿ ಹಕ್ಕು ಅಧಿನಿಯಮ 2005 (2005ರ ಕೇಂದ್ರ ಕಾಯಿದೆ ಸಂಖ್ಯೆ: 22) ಜಾರಿಗೆ ಬಂದಿದ್ದು 
ಅಧಿನಿಯಮದ ಕಂಡಿಕೆ 5(1), 5(2 ಮತ್ತು 19(1)ರ ಅನ್ವಯ ಕೃಷಿ ಇಲಾಖೆಯಲ್ಲಿ ಈ ಕೆಳಕಂಡಂತೆ ಸಾರ್ವಜನಿಕ ಪ್ರಾಧಿಕಾರ, ಸಾರ್ವಜನಿಕ ಮಾಹಿತಿ 
ಅಧಿಕಾರಿ, ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ ಮೇಲನ್ಮವಿ ಪ್ರಾಧಿಕಾರಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೂ ನೇಮಕಾತಿ ಮಾಡಿ ಆದೇಶಿಸಲಾಗಿದೆ. 










































































ಕ್ರಮ | ಸಾರ್ವಜನಿಕ ಪ್ರಾಧಿಕಾರಿಗಳ ಕಛೇರಿಗಳು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸಹಾಯಕ ಸಾರ್ವಜನಿಕ ಮಾಹಿತಿ ಮೇಲನವಿ 
ಸಂಖ್ಯೆ ಅಧಿಕಾರಿ ಪ್ರಾಧಿಕಾರ 

1 2 3 4 5 

1 | ಉಪ ಕೃಷಿ ನಿರ್ದೇಶಕರ ಕಛೇರಿ, ಉಪ ಕೃಷಿ ನಿರ್ದೇಶಕರು, ಜಿಲ್ಲಾ ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ 
ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ಕೃಷಿ ತರಬೇತಿ ಕೇಂದ್ರ, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ನಿರ್ದೇಶಕರು, 
ಅರಕಲಗೂಡು ಅರಕಲಗೂಡು. ಅರಕಲಗೂಡು. ಹಾಸನ. 

2 | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು, ಕೃಷಿ ಅಧಿಕಾರಿ (ತಾಂತ್ರಿಕ ಗಿ 
ಆಲೂರು. ಆಲೂರು ಸಹಾಯಕರು) ಆಲೂರು. 

3 | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು ಕೃಷಿ ಅಧಿಕಾರಿ (ತಾಂತ್ರಿಕ ಗಿ 
ಅರಕಲಗೂಡು. ಅರಕಲಗೂಡು. ಸಹಾಯಕರು) ಅರಕಲಗೂಡು. 

4 | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು ಕೃಷಿ ಅಧಿಕಾರಿ (ತಾಂತ್ರಿಕ ಗಿ 
ಅರಸೀಕರೆ. ಅರಸೀಕರೆ. ಸಹಾಯಕರು) ಅರಸೀಕರೆ. 

5 | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು ಕೃಷಿ ಅಧಿಕಾರಿ (ತಾಂತ್ರಿಕ ಗಿ 
ಬೇಲೂರು. ಬೇಲೂರು. ಸಹಾಯಕರು) ಬೇಲೂರು. 

6 | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು ಕೃಷಿ ಅಧಿಕಾರಿ (ತಾಂತ್ರಿಕ ಗಿ 
ಚನ್ನರಾಯಪಟ್ಟಣ. ಚನ್ನರಾಯಪಟ್ಟಣ. ಸಹಾಯಕರು) ಚನ್ನರಾಯಪಟ್ಟಣ. 

7 | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು ಕೃಷಿ ಅಧಿಕಾರಿ (ತಾಂತ್ರಿಕ ಗಿ 
ಹಾಸನ. ಹಾಸನ. ಸಹಾಯಕರು) 

8 | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು ಕೃಷಿ ಅಧಿಕಾರಿ (ತಾಂತ್ರಿಕ ಗಿ 
ಹೊಳೆನರಸೀಪುರ. ಹೊಳೆನರಸೀಪುರ. ಸಹಾಯಕರು) 

9 | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಹಾಯಕ ಕೃಷಿ ನಿರ್ದೇಶಕರು ಕೃಷಿ ಅಧಿಕಾರಿ (ತಾಂತ್ರಿಕ ಗಿ 
ಸಕಲೇಶಪುರ. ಸಕಲೇಶಪುರ. ಸಹಾಯಕರು) ಸಕಲೇಶಪುರ. 

10 | ಕೃಷಿ ಅಧಿಕಾರಿಗಳ ಕಛೇರಿ, ಮಣ್ಣು ಮುಖ್ಯಸ್ಥರು (ಕೃಷಿ ಅಧಿಕಾರಿ) ಕೃಷಿ ಅಧಿಕಾರಿ -B- 
ಆರೋಗ್ಯ ಕೇಂದ್ರ, ಹಾಸನ. ಮಣ್ಣು ಆರೋಗ್ಯ ಕೇಂದ್ರ, ಹಾಸನ 

11 | ಕೃಷಿ ಅಧಿಕಾರಿಗಳ ಕಛೇರಿ, ಕೃಷಿ ಕ್ಷೇತ್ರ, ಸಹಾಯಕ ಕೃಷಿ ನಿರ್ದೇಶಕರು, ಮುಖ್ಯಸ್ಥರು ಕೃಷಿ ಕ್ಷೇತ್ರ, ಗಿ 
ಅರಕಲಗೂಡು ಅರಕಲಗೂಡು ಅರಕಲಗೂಡು. 

12 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ಅಧಿಕಾರಿ ಕಸಬಾ ಸಹಾಯಕ ಕೃಷಿ 
ಕಸಬಾ ರೈತ ಸಂಪರ್ಕ ಕೇಂದ್ರ, ಕಸಬಾ ರೈತ ಸಂಪರ್ಕ ಕೇಂದ್ರ, ರೈತ ಸಂಪರ್ಕ ಕೇಂದ್ರ, ಅಲೂರು. ನಿರ್ದೇಶಕರು, 
ಅಲೂರು ಹೋಬಳಿ. ಆಲೂರು. ಆಲೂರು. 

13 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಕೃಷಿ ಸಹಾಯಕ ರೈತ ಸಂಪರ್ಕ ಎಡಿ 
ರೈತ ಸಂಪರ್ಕ ಕೇಂದ್ರ, ರೈತ ಸಂಪರ್ಕ ಕೇಂದ್ರ, ಕೆಂಚಮ್ಮನ | ಕೇಂದ್ರ, ಕೆಂಚಮ್ಮನ ಹೊಸಕೋಟೆ. 
ಕೆಂಚಮ್ಮನ ಹೊಸಕೋಟೆ ಹೋಬಳಿ. ಹೊಸಕೋಟೆ. 

14 | ಕೃಷಿ ಅಧಿಕಾರಿಗಳ ಕಛೇರಿ, ರೈತ ಸಂಪರ್ಕ | ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಕೃಷಿ ಸಹಾಯಕ ರೈತ ಸಂಪರ್ಕ ಗಿ 
ಕೇಂದ್ರ, ಕೆ.ಚನ್ನಾಪುರ ಹೋಬಳಿ. ರೈತ ಸಂಪರ್ಕ ಕೇಂದ್ರ, ಕೇಂದ್ರ, ಕೆ.ಚನ್ನಾಪುರ 

ಕೆ.ಚನ್ನಾಪುರ 

15 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಕೃಷಿ ಸಹಾಯಕ ರೈತ ಸಂಪರ್ಕ ಎಸಿ 
ರೈತ ಸಂಪರ್ಕ ಕೇಂದ್ರ, ಪಾಳ್ವ ಹೋಬಳಿ. | ರೈತ ಸಂಪರ್ಕ ಕೇಂದ್ರ, ಪಾಳ್ವ. ಕೇಂದ್ರ, ಪಾಳ್ಯ. 

16 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ಅಧಿಕಾರಿ ಕಸಬಾ ಸಹಾಯಕ ಕೃಷಿ 
ಕಸಬಾ ರೈತ ಸಂಪರ್ಕ ಕೇಂದ್ರ, ಕಸಬಾ ರೈತ ಸಂಪರ್ಕ ಕೇಂದ್ರ, ರೈತ ಸಂಪರ್ಕ ಕೇಂದ್ರ, ನಿರ್ದೇಶಕರು, 
ಅರಕಲಗೂಡು. ಅರಕಲಗೂಡು. ಅರಕಲಗೂಡು. ಅರಕಲಗೂಡು. 

17 | ಕೃಷಿ ಅಧಿಕಾರಿಗಳ ಕಛೇರಿ, ರೈತ ಸಂಪರ್ಕ | ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಕೃಷಿ ಸಹಾಯಕ ರೈತ ಸಂಪರ್ಕ ಗಿ 
ಕೇಂದ್ರ, ದೊಡೆಮಗ್ಗೆ ಹೋಬಳಿ. ರೈತ ಸಂಪರ್ಕ ಕೇಂದ್ರ, ಕೇಂದ್ರ, ದೊಡೆಮಗ್ಗೆ 

ದೊಡೆಮಗ್ನೆ. 






























































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ೧೪೬೩ 

ಕ್ರಮ | ಸಾರ್ವಜನಿಕ ಪ್ರಾಧಿಕಾರಿಗಳ ಕಛೇರಿಗಳು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸಹಾಯಕ ಸಾರ್ವಜನಿಕ ಮಾಹಿತಿ ಮೇಲ್ಮನವಿ 
ಸಂಖ್ಯೆ ಅಧಿಕಾರಿ ಪ್ರಾಧಿಕಾರ 

18 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಕೃಷಿ ಸಹಾಯಕ ರೈತ ಸಂಪರ್ಕ ಸಹಾಯಕ ಕೃಷಿ 
ರೈತ ಸಂಪರ್ಕ ಕೇಂದ್ರ, ಕೊಣನೂರು ರೈತ ಸಂಪರ್ಕ ಕೇಂದ್ರ, ಕೇಂದ್ರ, ಕೊಣನೂರು. ನಿರ್ದೇಶಕರು, 
ಹೋಬಳಿ. ಕೊಣನೂರು. ಅರಕಲಗೂಡು. 

19 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಕೃಷಿ ಸಹಾಯಕ ರೈತ ಸಂಪರ್ಕ ಎಸಿ 
ರೈತ ಸಂಪರ್ಕ ಕೇಂದ್ರ, ಮಲ್ಲಿಪಟ್ಟಣ ರೈತ ಸಂಪರ್ಕ ಕೇಂದ್ರ, ಕೇಂದ್ರ, ಮಲ್ಲಿಪಟ್ಟಣ 
ಹೋಬಳಿ. ಮಲ್ಲಿಪಟ್ಟಣ. 

20 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ಅಧಿಕಾರಿ, - 
ರೈತ ಸಂಪರ್ಕ ಕೇಂದ್ರ, ರಾಮನಾಥಪುರ ರೈತ ಸಂಪರ್ಕ ಕೇಂದ್ರ, ರೈತ ಸಂಪರ್ಕ ಕೇಂದ್ರ, 
ಹೋಬಳಿ. ರಾಮನಾಥಪುರ ರಾಮನಾಥಪುರ 

21 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ಅಧಿಕಾರಿ, ಸಹಾಯಕ ಕೃಷಿ 
(ಕಸಬಾ) ರೈತ ಸಂಪರ್ಕ ಕೇಂದ್ರ, ರೈತ ಸಂಪರ್ಕ ಕೇಂದ್ರ, ಅರಸೀಕೆರೆ | ರೈತ ಸಂಪರ್ಕ ಕೇಂದ್ರ, ಅರಸೀಕೆರೆ. | ನಿರ್ದೇಶಕರು, 
ಅರಸೀಕೆರೆ ಅರಸೀಕೆರೆ. 

22 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ಅಧಿಕಾರಿ, ಎಸಿ 
ರೈತ ಸಂಪರ್ಕ ಕೇಂದ್ರ, ಬಾಣಾವರ ರೈತ ಸಂಪರ್ಕ ಕೇಂದ್ರ, ಬಾಣಾವರ | ರೈತ ಸಂಪರ್ಕ ಕೇಂದ್ರ, ಬಾಣಾವರ 
(ಹೋಬಳಿ) 

23 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ಅಧಿಕಾರಿ, ಎಸಿ 
ರೈತ ಸಂಪರ್ಕ ಕೇಂದ್ರ, ಗಂಡಸಿ ಹೋಬಳಿ | ರೈತ ಸಂಪರ್ಕ ಕೇಂದ್ರ, ಗಂಡಸಿ. ರೈತ ಸಂಪರ್ಕ ಕೇಂದ್ರ, ಗಂಡಸಿ. 

24 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಕೃಷಿ ಸಹಾಯಕ ರೈತ ಸಂಪರ್ಕ ಎಸಿ 
ರೈತ ಸಂಪರ್ಕ ಕೇಂದ್ರ, ಜಾವಗಲ್‌ ರೈತ ಸಂಪರ್ಕ ಕೇಂದ್ರ, ಕೇಂದ್ರ, ಜಾವಗಲ್‌. 
ಹೋಬಳಿ. ಜಾವಗಲ್‌. 

25 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಕೃಷಿ ಸಹಾಯಕ ರೈತ ಸಂಪರ್ಕ -B- 
ರೈತ ಸಂಪರ್ಕ ಕೇಂದ್ರ, ಕಣಕಟ್ಟೆ ರೈತ ಸಂಪರ್ಕ ಕೇಂದ್ರ, ಕಣಕಟ್ಟೆ. ಕೇಂದ್ರ, ಕಣಕಟ್ಟೆ 
ಹೋಬಳಿ 

26 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ಅಧಿಕಾರಿ, ಸಹಾಯಕ ಕೃಷಿ 
ರೈತ ಸಂಪರ್ಕ ಕೇಂದ್ರ, ಅರೇಹಳ್ಳಿ ರೈತ ಸಂಪರ್ಕ ಕೇಂದ್ರ, ಅರೇಹಳ್ಳಿ ರೈತ ಸಂಪರ್ಕ ಕೇಂದ್ರ, ಅರೇಹಳ್ಳಿ ನಿರ್ದೇಶಕರು, 
ಹೋಬಳಿ ಬೇಲೂರು 

27 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ಅಧಿಕಾರಿ, ಎಸಿ 
ರೈತ ಸಂಪರ್ಕ ಕೇಂದ್ರ, ಬೇಲೂರು ರೈತ ಸಂಪರ್ಕ ಕೇಂದ್ರ, ಬೇಲೂರು | ರೈತ ಸಂಪರ್ಕ ಕೇಂದ್ರ, 
ಹೋಬಳಿ. ಬೇಲೂರು 

28 ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಕೃಷಿ ಸಹಾಯಕ ರೈತ ಸಂಪರ್ಕ ಎಲಿ್ಪ 
ರೈತ ಸಂಪರ್ಕ ಕೇಂದ್ರ, ಬಿಕ್ಕೋಡು ರೈತ ಸಂಪರ್ಕ ಕೇಂದ್ರ, ಬಿಕ್ಕೋಡು. | ಕೇಂದ್ರ, ಬಿಕ್ಕೋಡು 
ಹೋಬಳಿ. 

29 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಕೃಷಿ ಸಹಾಯಕ ರೈತ ಸಂಪರ್ಕ ಎಡಿ 
ರೈತ ಸಂಪರ್ಕ ಕೇಂದ್ರ, ಹಳೇಬೀಡು ರೈತ ಸಂಪರ್ಕ ಕೇಂದ್ರ, ಕೇಂದ್ರ, ಹಳೇಬೀಡು. 
ಹೋಬಳಿ. ಹಳೆಬೀಡು. 

30 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ಅಧಿಕಾರಿ, ಎಪಿ 
ರೈತ ಸಂಪರ್ಕ ಕೇಂದ್ರ, ಮಾದೀಹಳ್ಳಿ ರೈತ ಸಂಪರ್ಕ ಕೇಂದ್ರ, ಹಗರೆ. ರೈತ ಸಂಪರ್ಕ ಕೇಂದ್ರ, ಹಗರೆ 
(ಹಗರೆ) ಹೋಬಳಿ. 

31 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ಅಧಿಕಾರಿ, ಸಹಾಯಕ ಕೃಷಿ 
ರೈತ ಸಂಪರ್ಕ ಕೇಂದ್ರ, ಬಾಗೂರು ರೈತ ಸಂಪರ್ಕ ಕೇಂದ್ರ, ಬಾಗೂರು | ರೈತ ಸಂಪರ್ಕ ಕೇಂದ್ರ, ನಿರ್ದೇಶಕರ 
ಹೋಬಳಿ. ಬಾಗೂರು. ಕಛೇರಿ, 

ಚನ್ನರಾಯಪಟ್ಟಣ 

32 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ರೈತ | ಸಹಾಯಕ ಕೃಷಿ ಅಧಿಕಾರಿ, ಎಸಿ 
ರೈತ ಸಂಪರ್ಕ ಕೇಂದ್ರ, ಸಂಪರ್ಕ ಕೇಂದ್ರ, ರೈತ ಸಂಪರ್ಕ ಕೇಂದ್ರ, 
ಚನ್ನರಾಯಪಟ್ಟಣ. ಚನ್ನರಾಯಪಟ್ಟಣ. ಚನ್ನರಾಯಪಟ್ಟಣ. 

33 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ರೈತ | ಕೃಷಿ ಸಹಾಯಕ ರೈತ ಸಂಪರ್ಕ ಗಿ 
ರೈತ ಸಂಪರ್ಕ ಕೇಂದ್ರ, ದಂಡಿಗನಹಳ್ಳಿ ಸಂಪರ್ಕ ಕೇಂದ್ರ, ಉದಯಪುರ ಕೇಂದ್ರ, ಉದಯಪುರ 








ಹೋಬಳಿ ಉದಯಪುರ. 

























































































೧೪೬೪ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ಭಾಗ - ೩ 
ಕ್ರಮ | ಸಾರ್ವಜನಿಕ ಪ್ರಾಧಿಕಾರಿಗಳ ಕಛೇರಿಗಳು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸಹಾಯಕ ಸಾರ್ವಜನಿಕ ಮಾಹಿತಿ ಮೇಲ್ಮನವಿ 
ಸಂಖ್ಯೆ ಅಧಿಕಾರಿ ಪ್ರಾಧಿಕಾರ 

34 ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಕೃಷಿ ಸಹಾಯಕ ರೈತ ಸಂಪರ್ಕ ಸಹಾಯಕ ಕೃಷಿ 
ರೈತ ಸಂಪರ್ಕ ಕೇಂದ್ರ, ಹಿರಿನಾವೆ ರೈತ ಸಂಪರ್ಕ ಕೇಂದ್ರ, ಕೇಂದ್ರ, ಹಿರೀನಾವೆ. ನಿರ್ದೇಶಕರು, 
ಹೋಬಳಿ. ಹಿರೀನಾವೆ. ಚನ್ನರಾಯಪಟ್ಟಣ 

35 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ರೈತ | ಕೃಷಿ ಸಹಾಯಕ ರೈತ ಸಂಪರ್ಕ ಗಿ 
ರೈತ ಸಂಪರ್ಕ ಕೇಂದ್ರ, ನುಗ್ಗೇನಹಳ್ಳಿ ಸಂಪರ್ಕ ಕೇಂದ್ರ, ನುಗ್ಗೇಹಳ್ಳಿ. ಕೇಂದ್ರ, ನುಗ್ಗೇಹಳ್ಳಿ. 
ಹೋಬಳಿ. 

36 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ರೈತ | ಕೃಷಿ ಸಹಾಯಕ ರೈತ ಸಂಪರ್ಕ ಗಿ 
ರೈತ ಸಂಪರ್ಕ ಕೇಂದ್ರ, ಶ್ರವಣಬೆಳಗೊಳ | ಸಂಪರ್ಕ ಕೇಂದ್ರ, ಶ್ರವಣಬೆಳಗೊಳ. | ಕೇಂದ್ರ, ಶ್ರವಣಬೆಳಗೊಳ. 
ಹೋಬಳಿ. 

37 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಕೃಷಿ ಸಹಾಯಕ ರೈತ ಸಂಪರ್ಕ ಸಹಾಯಕ ಕೃಷಿ 
ರೈತ ಸಂಪರ್ಕ ಕೇಂದ್ರ, ದುದ್ದ ಹೋಬಳಿ. | ರೈತ ಸಂಪರ್ಕ ಕೇಂದ್ರ, ದುದ್ದ. ಕೇಂದ್ರ, ದುದ್ದ. ನಿರ್ದೇಶಕರು, 

ಹಾಸನ 

38 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಕೃಷಿ ಸಹಾಯಕ ರೈತ ಸಂಪರ್ಕ ಎಡಿ 
ಕಸಬಾ ರೈತ ಸಂಪರ್ಕ ಕೇಂದ್ರ, ಹಾಸನ ರೈತ ಸಂಪರ್ಕ ಕೇಂದ್ರ, ಹಾಸನ. ಕೇಂದ್ರ, ಹಾಸನ. 
ಹೋಬಳಿ. 

39 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಕೃಷಿ ಸಹಾಯಕ ರೈತ ಸಂಪರ್ಕ ಎಸಿ 
ರೈತ ಸಂಪರ್ಕ ಕೇಂದ್ರ, ಕಟ್ಟಾಯ ರೈತ ಸಂಪರ್ಕ ಕೇಂದ್ರ, ಕಟ್ಟಾಯ. | ಕೇಂದ್ರ, ಕಟ್ಟಾಯ. 
ಹೋಬಳಿ. 

40 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಕೃಷಿ ಸಹಾಯಕ ರೈತ ಸಂಪರ್ಕ ಎಡಿ 
ರೈತ ಸಂಪರ್ಕ ಕೇಂದ್ರ, ಸಾಲಗಾಮೆ ರೈತ ಸಂಪರ್ಕ ಕೇಂದ್ರ, ಸಾಲಗಾಮೆ | ಕೇಂದ್ರ, ಸಾಲಗಾಮೆ. 
ಹೋಬಳಿ. 

41 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಕೃಷಿ ಸಹಾಯಕ ರೈತ ಸಂಪರ್ಕ ಎಪಿ 
ರೈತ ಸಂಪರ್ಕ ಕೇಂದ್ರ, ಶಾಂತಿಗ್ರಾಮ ರೈತ ಸಂಪರ್ಕ ಕೇಂದ್ರ, ಕೇಂದ್ರ, ಶಾಂತಿಗ್ರಾಮ. 
ಹೋಬಳಿ. ಶಾಂತಿಗ್ರಾಮ. 

42 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಕೃಷಿ ಸಹಾಯಕ ರೈತ ಸಂಪರ್ಕ ಸಹಾಯಕ ಕೃಷಿ 
ರೈತ ಸಂಪರ್ಕ ಕೇಂದ್ರ, ಹಳೆಕೋಟೆ ರೈತ ಸಂಪರ್ಕ ಕೇಂದ್ರ, ಕೇಂದ್ರ, ಹಳೇಕೋಟೆ. ನಿರ್ದೇಶಕರು, 
ಹೋಬಳಿ. ಹಳೆಕೋಟೆ. ಹೊಳೆನರಸೀಪುರ 

43 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಕೃಷಿ ಸಹಾಯಕ ರೈತ ಸಂಪರ್ಕ ಎಸಿ 
ರೈತ ಸಂಪರ್ಕ ಕೇಂದ್ರ, ಹಳ್ಳಿ ಮೈಸೂರು ರೈತ ಸಂಪರ್ಕ ಕೇಂದ್ರ, ಹಳ್ಳಿ ಕೇಂದ್ರ, ಹಳ್ಳಿ ಮೈಸೂರು. 
ಹೋಬಳಿ. ಮೈಸೂರು. 

44 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಕೃಷಿ ಸಹಾಯಕ ರೈತ ಸಂಪರ್ಕ ಎಲ್ಸಿ್ಟ 
ರೈತ ಸಂಪರ್ಕ ಕೇಂದ್ರ, ಹೊಳೆನರಸೀಪುರ | ರೈತ ಸಂಪರ್ಕ ಕೇಂದ್ರ, ಕೇಂದ್ರ, ಹೊಳೆನರಸೀಪುರ 
ಹೋಬಳಿ. ಹೊಳೆನರಸೀಪುರ 

45 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಕೃಷಿ ಸಹಾಯಕ ರೈತ ಸಂಪರ್ಕ ಸಹಾಯಕ ಕೃಷಿ 
ರೈತ ಸಂಪರ್ಕ ಕೇಂದ್ರ, ಬೆಳಗೋಡು ರೈತ ಸಂಪರ್ಕ ಕೇಂದ್ರ, ಕೇಂದ್ರ, ಬೆಳಗೋಡು. ನಿರ್ದೇಶಕರು, 
ಹೋಬಳಿ. ಬೆಳಗೋಡು. ಸಕಲೇಶಪುರ. 

46 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಕೃಷಿ ಸಹಾಯಕ ರೈತ ಸಂಪರ್ಕ ಗಿ 
ರೈತ ಸಂಪರ್ಕ ಕೇಂದ್ರ, ಹಾನಬಾಲು ರೈತ ಸಂಪರ್ಕ ಕೇಂದ್ರ, ಕೇಂದ್ರ, ಹಾನಬಾಳು. 
ಹೋಬಳಿ. ಹಾನಬಾಳು. 

47 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಕೃಷಿ ಸಹಾಯಕ ರೈತ ಸಂಪರ್ಕ ಗಿ 
ರೈತ ಸಂಪರ್ಕ ಕೇಂದ್ರ, ಹೆತ್ತೂರು ಹೋಬಳಿ, ರೈತ ಸಂಪರ್ಕ ಕೇಂದ್ರ, ಹೆತ್ತೂರು. | ಕೇಂದ್ರ, ಹೆತ್ತೂರು. 

48 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಕೃಷಿ ಸಹಾಯಕ ರೈತ ಸಂಪರ್ಕ ಎಪಿ 
ಕಸಬಾ ರೈತ ಸಂಪರ್ಕ ಕೇಂದ್ರ, ರೈತ ಸಂಪರ್ಕ ಕೇಂದ್ರ, ಕೇಂದ್ರ, ಸಕಲೇಶಪುರ 
ಸಕಲೇಶಪುರ ಹೋಬಳಿ. ಸಕಲೇಶಪುರ. 

49 | ಕೃಷಿ ಅಧಿಕಾರಿಗಳ ಕಛೇರಿ, ಮುಖ್ಯಸ್ಥರು, ಕೃಷಿ ಅಧಿಕಾರಿ, ಕೃಷಿ ಸಹಾಯಕ ರೈತ ಸಂಪರ್ಕ ಗಿ 
ರೈತ ಸಂಪರ್ಕ ಕೇಂದ್ರ, ಯಸಳೂರು. ರೈತ ಸಂಪರ್ಕ ಕೇಂದ್ರ, ಕೇಂದ್ರ, ಯಸಳೂರು 

ಯಸಳೂರು. 
ಪಿ.ಆರ್‌. 1649 ಜಂಟಿ ಕೃಷಿ ನಿರ್ದೇಶಕರು, ಹಾಸನ. 





